


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ನವೆಂಬರ್‌ ೬, ೨೦೧೪ (ಕಾರ್ತೀಕ ೧೫, ಶಕ ವರ್ಷ ೧೯೩೬) ಸಂಚಿಕೆ ೪೪ 
Volume 149 Bangalore, Thursday, November 6, 2014 (Karthika 15, Shaka Varsha 1936) Issue 44 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಕಂದಾಯ ಭವನ, ರಾಮನಗರ ಜಿಲ್ಲೆ, ರಾಮನಗರ 
ಅಧಿಕೃತ ಜ್ಞಾಪನ ಪತ್ರ 
ನಂ.ರಾಜಿಕಾ:ಸಿಬ್ಬಂದಿ/ಸಿಆರ್‌/29/12-13 ದಿನಾಂಕ:17-09-2014. 
ವಿಷಯ: ರಾಮನಗರ ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡುವ ಕುರಿತು. 
ಉಲ್ಲೇಖ: 1. ಸರ್ಕಾರದ ಪತ್ರ ಸಂ:ಕಂಇ/04/ಬಿಎಸ್‌ಸಿ/2011, ದಿನಾ೦ಕ:25-02-2011. 
2. ಸರ್ಕಾರದ ಅ.ಸ.ಪ.ಸಂ:ಕ೦ಇ/33/ಡಿಎಸ್‌ಪಿ/2012, ದಿನಾ೦ಕ:05-06-2012. 
3. ಸರ್ಕಾರದ ಅ.ಸ.ಪ.ಸಂ:ಕ೦ಇ/33/ಡಿಎಸ್‌ಪಿ/2012, ದಿನಾ೦ಕ:21-06-2012. 
4. ಈ ಕಛೇರಿ ಅ.ಸೂ.ಸಂಖ್ಯೆ:ರಾಜಿಕ/ಸಿಬ್ಬಂದಿ/ಸಿಆರ್‌/29/12-13, ದಿನಾಂಕ: 24-08-2012. 
5. ಈ ಕಛೇರಿಯಲ್ಲಿ ದಿನಾಂಕ:15-07-2014ರಂದು ನಡೆದ ಕೌನ್ನಿಂಗ್‌ ನಡವಳಿ. 
skskkskk 


ರಾಮನಗರ ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ವೃತ್ತಗಳಲ್ಲಿ ಹಾಗೂ ಹೊಸದಾಗಿ ಸೃಜಿಸಿರುವ ನಾಡ ಕಛೇರಿಗಳಿಗೆ ಗ್ರಾಮಲೆಕ್ಕಿಗರ 
ಹುದ್ದೆಗಳನ್ನು ಉಲ್ಲೇಖ (1).(2).(3).(4) ಮತ್ತು (5)ರನ್ವಯ ಈ ಕೆಳಕಾಣಿಸಿದ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಕಾಯ್ದಿರಿಸಿ ವೇತನ ಶ್ರೇಣಿ 
11600-200-12000-250-13000-300-14200-350-15600-400-17200-450-19000-500-21000ದಲ್ಲಿ ನೇರ ನೇಮಕಾತಿಯ ಮುಖಾಂತರ 
ನೇಮಕ ಮಾಡಿ ಅವರ ಹೆಸರಿನ ಮುಂದೆ ನಮೂದಿಸಿರುವ ತಾಲ್ತೂಕುಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


























ಕರ್ತವದ ಮೇಲೆ 
ಸ್ರ ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕ ಮಾಡಲಾದ ರ 
ಅಭ್ಲರ್ಥಿಯ ಹೆಸರು ಮತು ವಿಳಾಸ ಈ ಎ ಹಾಜರಾಗಬೇಕಾದ ಕಛೇರಿ 
ಸಂ. ರಿ ಧ್‌ ತಾಲ್ಲೂಕು ಹಾಗೂ ಸ್ಥಳ 
kf ಈ ವಿಳಾಸ 

1 ಎಸ್‌.ಆರ್‌. ರಾಜೇಶ್‌ ಬಿನ್‌ ರಾಮಚಂದ್ರ ಎಸ್‌.ವಿ. ಇಗ್ಗಲೂರು ವೃತ್ತ, ವಿರೂಪಾಕ್ಷಿಪುರ ತಾಲ್ಲೂಕು ಕಛೇರಿ, ಚನ್ನಪಟ್ಟಣ, 

ದಾಸರೀ ಬೀದಿ, ಸರ್ಜಾಪುರ, ಆನೇಕಲ್‌ ತಾಲ್ಲೂಕು, ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ. 

ಬೆಂಗಳೂರು ನಗರ ಜಿಲ್ಲೆ-562125 ರಾಮನಗರ ಜಿಲ್ಲೆ. 
2 ಅಭಿಷೇಕ್‌ ಹೆಚ್‌.ಡಿ. ಬಿನ್‌ ದೇವೇಗೌಡ ಹೊಸಳ್ಳಿ, ಹೊಂಗನೂರು ವೃತ್ತ, ಕಸಬಾ ಹೋಬಳಿ, ತಾಲ್ಲೂಕು ಕಛೇರಿ, ಚನ್ನಪಟ್ಟಣ, 

ಆತಗೂರು ಪೋಸ್ಟ್‌ ಮತ್ತು ಅಂಚೆ, ಮದ್ದೂರು ತಾಲ್ಲೂಕು, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆ. 

ಮಂಡ್ಯ ಜಿಲ್ಲೆ-571428 
3 ಸುಷ್ಮಾ ಪಿ. ಬಿನ್‌ ಪುಟ್ಟಸ್ವಾಮಿ ಡಿ. ಚಕ್ಕನಕೆರೆ, ದುಡನಹಳ್ಳಿ ನಾಡಕಛೇರಿ ಕೈಲಾಂಚ, ರಾಮನಗರ ತಾಲ್ಲೂಕು ಕಛೇರಿ, 

ಪೋಸ್ಟ್‌, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ-571429 ತಾಲ್ಲೂಕು, ರಾಮನಗರ ಜಿಲ್ಲೆ. ರಾಮನಗರ, ರಾಮನಗರ ಜಿಲ್ಲೆ. 








(೧೧೯೯) 


















































೧೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 
ಕರ್ತವ್ನದ ಮೇಲೆ 

ಕ್ರ ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕ ಮಾಡಲಾದ ರಿ 

ಅಭ್ಲರ್ಥಿಯ ಹೆಸರು ಮತು ವಿಳಾಸ ಕೆ ಇ ಹಾಜರಾಗಬೇಕಾದ ಕಛೇರಿ 
ಸಂ. ೨ 5 ತಾಲ್ಲೂಕು ಹಾಗೂ ಸ್ಥಳ 
5 ಟ್ಟ ವಿಳಾಸ 

4 ಚಂದ್ರ ಮೋಹನ್‌ ಜೆ. ಬಿನ್‌ ಜನಾರ್ಧನ್‌ ನಂ.228, ನಾಡಕಛೇರಿ ಸೋಲೂರು, ಮಾಗಡಿ ತಾಲ್ಲೂಕು ಕಛೇರಿ, ಮಾಗಡಿ, 
ರಾಜಿವ್‌ ಗಾಂಧಿ ಕಾಲೋನಿ 2ನೇ ಸ್ಟೇಜ್‌, ತಾಲ್ಲೂಕು, ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ. 
ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ-5621203 

5 ವಿಶ್ವನಾಥ್‌ ಸಿ. ಬಿನ್‌ ಲಾಲಪ್ಪ ಜಂಗಿರಾಂಪುರ ತಾಂಡ, ನಾಡಕಛೇರಿ ಉಯ್ಯಂಬಳ್ಳಿ, ಕನಕಪುರ ತಾಲ್ಲೂಕು ಕಛೇರಿ, ಕನಕಪುರ, 
ರೋಡಲಬಂದ ಕ್ಯಾಂಪ್‌ ಪೋಸ್ಟ್‌ ಲಿಂಗಸೂರು ತಾಲ್ಲೂಕು, | ತಾಲ್ಲೂಕು, ರಾಮನಗರ ಜಿಲ್ಲೆ, ರಾಮನಗರ ಜಿಲ್ಲೆ. 
ರಾಯಚೂರು-584127 

6 ಪ್ರಭಾಕರ ಬಿನ್‌ ನಿಂಗಣ್ಣ ಮಲ್ಲನಾಯಕನಕಟ್ಟೆ, ಗಾಣದಾಳು ಅಕ್ಕೂರು ಹೊಸಹಳ್ಳಿ ವೃತ್ತ, ವಿರೂಪಾಕ್ಷಿಪುರ | ತಾಲ್ಲೂಕು ಕಛೇರಿ, ಚನ್ನಪಟ್ಟಣ 
ಪೋಸ್ಟ್‌, ದುದ್ದ ಹೋಬಳಿ, ಮಂಡ್ಯ, ಮಂಡ್ಯ ಜಿಲ್ಲೆ- ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ. 

571405 ರಾಮನಗರ ಜಿಲ್ಲೆ. 

7 ಅಶೋಕ್‌ ಲಮಣಿ ಬಿನ್‌ ಲೋಕಪ್ಪ ಆಲೂರು, ನಾಡಕಛೇರಿ ಹಾರೋಹಳ್ಳಿ, ಕನಕಪುರ ತಾಲ್ಲೂಕು ಕಛೇರಿ, ಕನಕಪುರ, 
ಎಲ್‌.ಟಿ.ಪೋಸ್ಟ್‌, ಗುಲ್‌ಬಾಳ್‌, ತಾಲ್ಲೂಕು, ಬಾಗಲಕೋಟೆ | ತಾಲ್ಲೂಕು, ರಾಮನಗರ ಜಿಲ್ಲೆ, ರಾಮನಗರ ಜಿಲ್ಲೆ. 
ಜಿಲ್ಲೆ-58207 

8 ಡಿ. ಕುಮಾರಸ್ವಾಮಿ ಬಿನ್‌ ಡಾಕಪ್ಪ ವೈ.ಎಂ. ಸಪ್ತಗಿರಿ ಚಿಕ್ಕಸೋಲೂರು ವೃತ್ತ ಸೋಲೂರು ತಾಲ್ಲೂಕು ಕಛೇರಿ, ಮಾಗಡಿ, 
ನಿವಾಸ, 10ನೇ ಕ್ರಾಸ್‌. 60ಫೀಟ್‌ ರೋಡ್‌, ಹೋಬಳಿ ಮಾಗಡಿ ತಾಲ್ಲೂಕು, ರಾಮನಗರ | ರಾಮನಗರ ಜಿಲ್ಲೆ. 
ವಿನೋಭನಗರ, ಶಿವಮೊಗ್ಗ ಜಿಲ್ಲೆ-577204 ಜಿಲ್ಲೆ, 

9 ಮೈಬೂಬಸಾಬ ನದಾಫ ಬಿನ್‌ ಅಬರ೦ಗ ಸಾಬ್‌ ನದಾಫ ಮೆಣಸಿಗನಹಳ್ಳಿ ವೃತ್ತ, ವಿರೂಪಾಕ್ಟಿಪುರ ತಾಲ್ಲೂಕು ಕಛೇರಿ, 
ಕುಮಸಗಿ ಗ್ರಾಮ ಮತ್ತು ಪೋಸ್ಟ್‌, ಸಿಂಧಗಿ ತಾಲ್ಲೂಕು, ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು, ಚನ್ನಪಟ್ಟಣ, ರಾಮನಗರ 
ಬಿಜಾಪುರ ಜಿಲ್ಲೆ-586206 ರಾಮನಗರ ಜಿಲ್ಲೆ. ಜಿಲ್ಲೆ. 

10 ಕೇಶವ ಜಿ.ಕೆ ಬಿನ್‌ ಕೃಷ್ಣಮೂರ್ತಿ ಜಿ.ಕೆ. ಗಂಡಸಿ, ನಾಡಕಛೇರಿ ಮಾಡಬಾಳ್‌, ಮಾಗಡಿ ತಾಲ್ಲೂಕು ಕಛೇರಿ, ಮಾಗಡಿ, 
ವಿನಾಯಕನಗರ ಹೊಸಬಸ್‌ ನಿಲ್ದಾಣ ಹಿಂಭಾಗ, ತಾಲ್ಲೂಕು, ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ. 
ಅರಸೀಕೆರೆ, ಹಾಸನ ಜಿಲ್ಲೆ 

1] ಗಾಯತ್ರಿ ಪೂರ್ತಗೇರಿ ಬಿನ್‌ ಬಸವಂತಪ್ಪ ಪೂರ್ತಗೇರಿ ತಿಗಳರಹಳ್ಳಿ ವೃತ್ತ, ಕಸಬಾ ಹೋಬಳಿ, ತಾಲ್ಲೂಕು ಕಛೇರಿ, ಕನಕಪುರ, 
ಕೇರಾಫ್‌ ಪಿ.ಬಿ. ಪೂರ್ತಗೇರಿ ಕೃಷ್ಣ, ಹುಡ್ಕೋ ಕಾಲೋನಿ, | ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ, ರಾಮನಗರ ಜಿಲ್ಲೆ. 
ಹುಲ್‌ಕೋಟಿ ತಾಲ್ಲೂಕು, ಗದಗ್‌ ಜಿಲ್ಲೆ-582205 

12 ದಸ್ತಗೀರ ಜಾಲಗೇರಿ ಎಂ ಬಿನ್‌ ಮೈಬೂಬಾ ಜಾಲಗೇರಿ ನಾಡಕಛೇರಿ ಕೋಡಿಹಳ್ಳಿ, ಕನಕಪುರ ತಾಲ್ಲೂಕು ಕಛೇರಿ, ಕನಕಪುರ, 
ಕಲಬಿಳಗಿ ಪೋಸ್ಟ್‌ ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ | ತಾಲ್ಲೂಕು, ರಾಮನಗರ ಜಿಲ್ಲೆ, ರಾಮನಗರ ಜಿಲ್ಲೆ. 
ಜಿಲ್ಲೆ-587330 

ಷರತ್ತುಗಳು: 

01. ನೇಮಕವಾದ ಅಭ್ಯರ್ಥಿಗಳು ಈ ಆದೇಶದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ತಾಲ್ತೂಕು 

ತಹಶೀಲಾರ್‌ ರವರ ಸಮಕಮದಲ್ಲಿ ಕರ್ತವ್ನಕ್ಷೆ ಹಾಜರಾಗತಕ್ಷದ್ದು. 
ದ ಖ ದು ರಿಕ KAA) 

02. ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾಂಕ, ಶೈಕ್ಷಣಿಕ ಅರ್ಹತೆಗಳ ಪ್ರಮಾಣ ಪತ್ರ ಹಾಗೂ ಸಕ್ಷಮ ಪ್ರಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ ಪ್ರಮಾಣ 
ಪತ್ರ (ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ) ಹಾಗೂ ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರ, ಸಂಬಂಧಿಸಿದ ಕನಿಷ್ಟ ಇಬ್ಬರು 
ಗಣ್ಯವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರ ಇವುಗಳ ಮೂಲ ಪ್ರತಿಗಳನ್ನು ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ 
ನೀಡತಕ್ಕದ್ದು. ಅಭ್ಯರ್ಥಿಯ ಗುರುತಿನ ಬಗ್ಗೆ ನಿಕರವಾಗಿ ಪರಿಶೀಲಿಸಿಕೊಂಡ ನಂತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು ತಹಶೀಲ್ದಾರ್‌ ಇವರಿಗೆ 
ಸೂಚಿಸಿದೆ. 

03. ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ (ಪ್ರೊಬೇಷನರಿ) ಅವಧಿಯಲ್ಲಿದ್ದು ಅವರು ಈ 


ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. (1) ಅಕೌಂಟ್ಸ್‌ ಲೋಯರ್‌ (2) ರಿವಿನ್ಯೂ ಲೋಯರ್‌ 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೦೧ 





04. 


05. 


06. 


07. 


08. 


09. 


10. 


11, 


12; 


13. 


14. 


15. 


16, 


17. 


18, 


(3)ಕನ್ನಡ ಭಾಷಾ ಪರೀಕ್ಷೆ (ಎಸ್‌ಎಸ್‌ಎಲ್‌ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ, ಕನ್ನಡ 
ಭಾಷೆ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು.) ಈ ಅವಧಿಯಲ್ಲಿ ನಿಗಧಿತ ಇಲಾಖಾ ಪರೀಕ್ಷೆಗಳನ್ನು ಪಾಸು ಮಾಡದಿದ್ದಲ್ಲಿ ಅಥವಾ ಕೆಲಸ 
ಕಾರ್ಯಗಳನ್ನು ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು ಸೇವೆಯಿಂದ ಕರ್ನಾಟಕ ಸೇವಾ (ಪರಿವೀಕ್ಷಣಾ) ನಿಯಮಗಳು 1977 ನಿಯಮ 6(1)ರಂತೆ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 


ನೇರ ನೇಮಕಾತಿ ಮುಖಾಂತರ ಆಯ್ಕೆಯಾದ ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಆಸುಇ 59 ಸೇವೆನೆ 2012 ದಿನಾಂಕ: 
06-08-2012ರಂತೆ ಸರ್ಕಾರ ನಿಗಧಿಪಡಿಸಿದ ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯನ್ನು ಅವರ ಪರಿವೀಕ್ಷಣಾ ಅವಧಿಯಲ್ಲಿ ಸರ್ಕಾರ/ 
ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಸಂಸ್ಥೆಯಲ್ಲಿ ನಡೆಸಿದ ಪರೀಕ್ಷೆಯಲ್ಲಿ ಶೇ.60 ಅಂಕಗಳಿಗೆ ಕಡಿಮೆ ಇರದಂತೆ ಪಾಸು ಮಾಡತಕ್ಕದ್ದು. 


ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸಿಂಧುತ್ವದ ನೈಜತೆ 
ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ, ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ಅವರನ್ನು ಯಾವುದೇ ಸಮಯದಲ್ಲಿ 
ಯಾವುದೇ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ ತೆಗೆದು ಹಾಕಲಾಗುವುದು. 


ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ” ಸ್ವೀಕರಿಸತಕ್ಕದ್ದು. 


ಅಭ್ಯರ್ಥಿಗಳು ಸರ್ಕಾರದ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪ್ರಾಧಿಕಾರದಿ೦ದ ಪಡೆದಿರುವ ದೈಹಿಕ ಅರ್ಹತಾ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ಹಾಜರಾದ 
ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ ಸಲ್ಲಿಸತಕ್ಕದ್ದು. 


ಸರ್ಕಾರದ ಸುತ್ತೋಲೆ ಸಂ.ಕಂಇ 54 ಬಿಎಸ್‌ಸಿ 2007 ದಿನಾಂಕ:27.03.2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ರಾಮನಗರ ಜಿಲ್ಲೆಯಲ್ಲಿ 
ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 


ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿದ್ದಲ್ಲಿ, ಗುರುತಿನ ಚೀಟಿಯನ್ನು ತಹಶೀಲ್ದಾರರು ಅಭ್ಯರ್ಥಿಗಳಿಂದ ಪಡೆದು 


ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಸರಂಡರ್‌ ಮಾಡುವುದು. 

ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ(ಸಿಸಿಎ)ನಿಯಮಾವಳಿ 1957 ಕರ್ನಾಟಕ 
ನಾಗರೀಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ಧರಾಗಿರುತ್ತಾರೆ. 


ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ಅಭ್ಯರ್ಥಿಯು ಸೇವೆಗೆ ಸೇರಿದ ದಿನಾಂಕದಿಂದ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 


ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊ೦ದಿರುವುದರಿ೦ದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000-00 (ರೂಪಾಯಿಗಳು ಒಂದು 
ಸಾವಿರ ಮಾತ್ರ ಭದ್ರತಾ ಠೇವಣೆಯನ್ನು ನಗದು ರೂಪದಲ್ಲಾಗಲೀ, ಅಥವಾ ರಾಷ್ಟೀಯ ಉಳಿತಾಯ ಪತ್ರದ ಮೂಲಕವಾಗಲೀ ಸಂಬಂಧಪಟ್ಟ 
ತಹಶೀಲ್ದಾರ್‌ರವರಲ್ಲಿ ಹಾಜರುಪಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತ್ರವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ ಒಬ್ಬರ 


ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟೀಯ ಉಳಿತಾಯ ಪತ್ರದ ಮೂಲಕ ಸರ್ಕಾರಕ್ಕೆ ಫ್ಲೆಡ್ಜ್‌ ಮಾಡಿಕೊಳ್ಳತಕ್ಕದ್ದು. 


ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗಧಿಪಡಿಸಿದ ಹಾಗೂ ನಿಗಧಿಪಡಿಸಲಾಗುವ ವಿವಿಧ ಪರೀಕ್ಷೆ/ತರಬೇತಿಗಳನ್ನು ಯಶಸ್ವಿಯಾಗಿ 


ಮುಗಿಸತಕ್ಷದು. 
KA) 


ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನಿಯಮಾವಳಿಗಳನ್ನು 
ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಹಾಗೂ ಮೇಲೆ ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ 


ಮಾಡಿಕೊಳ್ಳುವ ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪಡೆದಿರಬೇಕು. 
ಅಭ್ಯರ್ಥಿಗಳು ತಮ್ಮ ಕುಟುಂಬದ ಒಟ್ಟು ಚರ-ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 


ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 


ಅಭ್ಯರ್ಥಿಗಳು ನೇಮಕ ಮಾಡುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ವಾಸವಿರತಕ್ಕದ್ದು. 


ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡ್ರಾ ಮಾಡಲು ಈ ಕಛೇರಿಯ ಆದೇಶ ಪಡೆಯದೆ ಡ್ರಾ 
ಮಾಡದಿರಲು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಗೆ ಸೂಚಿಸಿದೆ. 
ಜಿಲ್ಲಾಧಿಕಾರಿಗಳು, 


ರಾಮನಗರ ಜಿಲ್ಲೆ. 


೧೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 





ರಾಮನಗರ ಜಿಲ್ಲೆ ಗ್ರಾಮ ಲೆಕ್ಕಿಗರ ನೇರ ನೇಮಕಾತಿಯ ಅಂತಿಮ ಆಯ್ಕೆ ಪಟ್ಟಿ ದಿನಾಂಕ: 02-09-2014 
ಅಧಿಸೂಚನೆ ಸಂಖ್ಯೆ: ರಾಜಿಕಾ/ಗ್ರಾಲೆ/ಸಿಬ್ಬಂದಿ/ಸಿಆರ್‌/29/2012-13 ದಿನಾಂಕ: 02-09-2014 
ವಿಷಯ:- ರಾಮನಗರ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗೆ ನೇರ ನೇಮಕಾತಿ ಮಾಡುವ ಬಗ್ಗೆ. 
ಉಲ್ಲೇಖ:- 1 ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಕಂಇ/ಬಿಎಸ್‌ಸಿ/2011 ದಿನಾಂಕ;25-02-2011. 
2. ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ; ರಾಜಿಕಾ/ಗ್ರಾಲೆ/ಸಿಬ್ಬಂದಿ/ಸಿಆರ್‌/29/2012-13 ದಿನಾಂಕ: 28-08-2012. 


3. ಈ ಕಛೇರಿಯಲ್ಲಿ ದಿನಾಂಕ: 15-07-2014 ರಂದು ನಡೆದ ಕೌನ್ಸಿಲಿಂಗ್‌ ನಡವಳಿ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ (1) (2) ಮತ್ತು (3) ರನ್ವಯ ರಾಮನಗರ ಜಿಲ್ಲೆಯ 
ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಹಾಗೂ ಹೊಸದಾಗಿ ಸೃಜಿಸಿರುವ 06 ನಾಡಕಛೇರಿಗಳಿಗೆ ಗ್ರಾಮ ಲೆಕ್ಕಿಗರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಈ ಕೆಳಕಂಡ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಆದೇಶದ ಪ್ರತಿಯನ್ನು ಕಳುಹಿಸಿಕೊಡಲಾಗುವುದು 





ಸಾಮಾನ್ಯ ಅಭ್ಯರ್ಥಿ 





























ಗಳಿಸಿದ ಗರಿಷ್ಠ ಶೇಕಡ ರೋಷ್ಟರ್‌ 
ಕ್ರಸಂ ಅಭ್ಯರ್ಥಿಯ ಹೆಸರು ಪೋಷಕರ ಹೆಸರು ವಿಳಾಸ ಜನ್ನ ದಿನಾಂಕ ಲಿಂಗ ಸ ಕೋರಿರುವ ಮೀಸಲಾತಿ 
$ ಅಂಕ ಅಂಕ ವಾರು ಮೀಸಲಾತಿ 
1 2 3 4 5 6 7 8 9 10 11 
ದಾಸರೀ ಬೀದಿ, ಸರ್ಜಾಪುರ, ಆನೇಕಲ್‌ 
1 | ಎಸ್‌.ಆರ್‌. ರಾಜೇಶ್‌ ರಾಮಚಂದ ಎಸ್‌.ವಿ 7/1/1983 ಪುರುಷ 569 600 94.83 GM ಗ್ರಾ.ಅ 
ತಾಲ್ಲೂಕು, ಬೆ೦ಗಳೂರು ನಗರ ಜಿಲ್ಲೆ-562125 
ಹೊಸಳ್ಳಿ, ಆತಗೂರು ಪೋಸ್‌ ಮತು ಅಂಚೆ, 
2 ಅಭಿಷೇಕ್‌ ಹೆಚ್‌.ಡಿ. ದೇವೇಗೌಡ ಆ ಸಷ ಇತ 5/1/1994 ಪುರುಷ 539 600 89.83 GM ಸಾ.ಅ 
ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ-571428 
ಚಕ್ಕನಕೆರೆ, ದುಂಡನಹಳ್ಲಿ ಪೋಸ್‌, ಮದೂರು 
ಟ್ರ ಸುಷ್ಮಾ ಪಿ ಪುಟಸ್ತಾಮಿ ಡಿ ಸ ೪ 5 20/8/1994 ಮಹಿಳೆ 538 600 89.66 GM ಮ.ಅ 
ತ ಆ ತಾಲ್ಲೂಕು, ಮಂಡ್ಯ ಜಿಲ್ಲೆ-571429 
ನಂ. 228, ರಾಜೀವ್‌ ಗಾಂಧಿ ಕಾಲೋನಿ 2ನೇ 
4 ಚಂದ್ರಮೋಹನ್‌ ಜೆ. ಜನಾರ್ಧನ ಸ್ಟೇಜ್‌, ದೊಡ್ಡಬಳ್ಳಾಪುರ, ಬೆಂಗಳೂರು 20/5/1990 ಪುರುಷ 532 600 88.66 GM ಸಾ.ಅ 
ಗ್ರಾಮಾಂತರ 5621203 
ಜಂಗಿರಾಂಪುರ ತಾಂಡ, ರೋಡಲಬಂದ 
5 ವಿಶ್ವನಾಥ್‌ ಸಿ. ಲಾಲಪ್ಪ ಕ್ಯಾಂಪ್‌ ಪೋಸ್ಟ್‌ ಲಿಂಗಸಗೂರು ತಾಲ್ಲೂಕು, 1/6/1990 ಪುರುಷ 528 600 88 GM ಗ್ರಾ.ಅ 
ರಾಯಚೂರು-584127 
ಮಲ್ಲನಾಯಕನಕಟ್ಟೆ, ಗಾಣದಾಳು ಪೋಸ್ಟ್‌ 
6 ಪ್ರಭಾಕರ ನಿಂಗಣ್ಣ ದುದ್ದ ಹೋಬಳಿ, ಮಂಡ್ಯ, 10/5/1976 ಪುರುಷ 344 600 57.33 GM ಮಾ. ಸೈ 
ಮಂಡ್ಯ ಜಿಲ್ಲೆ-571405 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೦೩ 










































































1 2 3 4 5 6 1 8 9 10 11 
ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು 
ಆಲೂರು, ಎಲ್‌.ಟಿ. ಪೋಸ್‌, ಗುಲ್‌ಬಾಳ್‌ 
1 ಅಶೋಕ್‌ ಲಮಣಿ ಲೋಕಪ, by 1/6/1987 ಪುರುಷ 512 600 85.33 50 ಗ್ರಾಅ 
3. ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ-58207 
ಸಪ್ತಗಿರಿ ನಿವಾಸ, 10ನೇ ಕ್ರಾಸ್‌, 60 ಫೀಟ್‌ 
2 ಡಿ. ಕುಮಾರಸಾಮಿ ಡಾಕಪ ವೈ.ಎಂ. ದ 2/12/1974 ಪುರುಷ 259 600 43.16 50 ಮಾ. ಸೈ 
ಇ ತ್ವ ರೋಡ್‌, ವಿನೋಭನಗರ, ಶಿವಮೊಗ್ಗ-577204 
ಪ್ರವರ್ಗ-1 
ಅಬರಂಗ ಸಾಬ್‌ ಕುಮಸಗಿ ಗ್ರಾಮ ಮತ್ತು ಪೋಸ್‌, ಸಿಂಧಗಿ 
1 ಮೈಬೂಬಸಾಬ ನದಾಫ PE ಜು ತ oF 08 10/11/1992 ಪುರುಷ 528 600 88 CAT-1/RURAL/KMS ಗ್ರಾ.ಅ 
ದಾಫ ತಾಲ್ಲೂಕು, ಬಿಜಾಪು ಲ್ಲ 
ಪ್ರವರ್ಗ-114 
ಗಂಡಸಿ, ವಿನಾಯಕನಗರ ಹೊಸಬಸ್‌ ನಿಲ್ದಾಣ 
1 ಕೇಶವ ಜಿ.ಕೆ ಕೃಷ್ಣಮೂರ್ತಿ ಜಿ.ಕೆ. ಹಿಂಭಾಗ, ಅರಸೀಕೆರೆ ತಾಲ್ಲೂಕು, ಹಾಸನ 5/11/1993 ಪುರುಷ 526 600 84.366 2A/RURAL/KMS ಗ್ರಾ.ಅ 
ಜಿಲ್ಲೆ-573119 
ಕೇರಾಫ್‌ ಪಿ.ಬಿ. ಪೂರ್ತಗೇರಿ ಕೃಷ್ಣ, ಹುಡ್ಕೋ 
ಬಸವಂತಪ್ಪ 
2 ಗಾಯತ್ರಿ ಪೂರ್ತಗೇರಿ ಜ್‌ ಸ ಕಾಲೋನಿ, ಹುಲ್‌ಕೋಟಿ ತಾಲ್ಲೂಕು, ಗದಗ್‌ 16/1/1990 ಮಹಿಳೆ 524 600 87.33 2A/RURAL ಮ.ಅ 
ಪೂರ್ತಗೇ 
ಜಿಲ್ಲೆ-582205 
ಪ್ರವರ್ಗ-118 ಗ್ರಾಮೀಣ ಅಭ್ಯರ್ಥಿ 
ಕಲಬಿಳಗಿ ಪೋಸ್‌, ಜಮಖಂಡಿ ತಾಲ್ಲೂಕು, 
1 ದಸ್ತಗೀರ ಜಾಲಗೇರಿ ಎಂ ಮೈಬೂಬಾ ಜಾಲಗೇರಿ ನ ಕೋಟೆ ಜಾ 4 1/10/1990 ಪುರುಷ 520 600 86.66 2B/IRURAL ಗ್ರಾ.ಅ 
ಬಾಗಲಕೋ — 
PR-118 ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು 
50-50 ಗ್ರಾಮಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ 


ರಾಮನಗರ ಜಿಲ್ಲೆ. 


೧೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 





ಕರ್ನಾಟಕ ಲೋಕಸೇವಾ ಆಯೋಗ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇ(2)760/2014-15/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ: 22-09-2014 


ಉಲ್ಲೇಖ:- (1) ಅಧಿಸೂಚನೆ ಸಂಖ್ಯೆ: ಇ(2)870/2010-11/ಪಿಎಸ್‌ಸಿ, ದಿ: 18-03-2011. 
(2) ಅಧಿಸೂಚನೆ ಸಂಖ್ಯೆ: ಇ(2)21/2011-1)/ಹಿಎಸ್‌ಸಿ, ದಿ: 25-04-2011. 
(3) ಅಧಿಸೂಚನೆ ಸಂಖ್ಯೆ ಇ(2) 453/2013-14/ಪಿಎಸ್‌ಸಿ, ದಿ: 15-06-2013. 
(4) ಅಧಿಸೂಚನೆ ಸಂಖ್ಯೆ: ಇ(2) 605/2013-14/ಪಿಎಸ್‌ಸಿ, ದಿ: 28-10-2013. 


(5) ಅಧಿಸೂಚನೆ ಸಂಖ್ಯೆ ಇ(2) 320/2014-15/ಪಿಎಸ್‌ಸಿ, ದಿ: 17-06-2014. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಲ್ಲಿನ 1350 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ, ಆಯೋಗವು ಉಲ್ಲೇಖ 
(1) ಮತ್ತು (2)ರಲ್ಲಿನ ಅಧಿಸೂಚನೆಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ಹಾನಿಸಿ, ಕರ್ನಾಟಕ ಸಾಮಾನ್ಯ ಸೇವೆಗಳು (ಅಭಿವೃದ್ಧಿ ಶಾಖೆ ಮತ್ತು 
ಸ್ಥಳೀಯ ಸರ್ಕಾರದ ಶಾಖೆ) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2009ರನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 
ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಆಧಾರದ ಮೇಲೆ ಉಲ್ಲೇಖ (4ರ ಅಧಿಸೂಚನೆಯಲ್ಲಿ ಅಂತಿಮ ಆಯ್ಕೆಪಟ್ಟಿಯನ್ನು ಪಕಟಿಸಿ, ಆಯ್ಕೆಪಟ್ಟಗಳನ್ನು 
ಸಂಬಂಧಿತ ಜಿಲ್ಲಾ ಪಂಚಾಯತ್‌ನ ನೇಮಕಾತಿ ಪ್ರಾಧಿಕಾರಿಗಳಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೇಮಕಾತಿಯ ಮುಂದಿನ ಕ್ರಮಕ್ಕಾಗಿ 
ಕಳುಹಿಸಿಕೊಡಲಾಗಿತ್ತು 


ತದನಂತರ ಅಂತಿಮ ಆಯ್ಕೆಪಟ್ಟಿಗೆ ಪೂರಕವಾಗಿ ಹೆಚ್ಚುವರಿ ಆಯ್ಕೆಪಟ್ಟಯನ್ನು ಉಲ್ಲೇಖ (5)ರ ಅಧಿಸೂಚನೆಯಲ್ಲಿ ದಿನಾಂಕ: 17-06-2014 
ರಂದು ಪ್ರಕಟಿಸಿ ಸಂಬಂಧಿತ ಜಿಲ್ಲಾ ಪಂಚಾಯತ್‌ನ ನೇಮಕಾತಿ ಪ್ರಾಧಿಕಾರಿಗಳಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೇಮಕಾತಿಯ ಮುಂದಿನ 
ಕ್ರಮಕ್ಕಾಗಿ ಕಳುಹಿಸಿಕೊಡಲಾಗಿತ್ತು. 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ರಾಮನಗರ ಜಿಲ್ಲೆಗೆ ಹೆಚ್ಚುವರಿ ಆಯ್ಕೆಪಟ್ಟಯಲ್ಲಿ ಹಂಚಿಕೆ ಮಾಡಲಾದ ಅಭ್ಯರ್ಥಿಗಳ 
ಪೈಕಿ, ಆಯ್ಕೆಪಟ್ಟಿಯ ಕ್ರಮ ಸಂಖ್ಯೆ 08ರಲ್ಲಿ ಸಾ.ಅ/ಪ್ರ-1/ಅಂ.ವಿ (ಶ್ರವಣದೋಷ) ಮೀಸಲಾತಿಯಡಿ ಆಯ್ಕೆಯಾಗಿದ್ದ ಶ್ರೀ ಸತೀಶ ಎಂ.ಪಿ. (ರಿ.ನಂ.505851) 
ಇವರು ಅಂಗವಿಕಲ ಮೀಸಲಾತಿಯನ್ನು ತಪ್ಪಾಗಿ ಕೋರಲಾಗಿದ್ದ ಕಾರಣ, ಇವರ ಸಾ.ಅ/ಪ್ರ-1/ಅಂ.ವಿ (ಶ್ರವಣದೋಷ) ಮೀಸಲಾತಿಯಡಿಯ ಆಯ್ಕೆಯನ್ನು 
ತೆರವಾದ ಸಾಮಾನ್ಯ/ಶ್ರವಣದೋಷ ಮೀಸಲಾತಿಯಡಿಯ ಹುದ್ದೆಗೆ ಈ ಕೆಳಕಂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. 








ಅಭ್ಯರ್ಥಿಯ ಹೆಸರು, ವಿಳಾಸ, ಗಳಿಸಿರುವ 
ಮೀಸಲಾತಿ ಜನ್ನ ದಿನಾಂಕ 
ನೋಂದಣಿ ಸಂಖ್ಯೆ $ ಅಂಕಗಳು 
ಶ್ರೀ ಹರ್ಷಗೌಡ ಬಿ.ಆರ್‌ [505911] ಸಾ.ಅ./ಅಂ.ವಿ. 22-01-1989 35 


ಬಿನ್‌ ರಾಮಯ್ಯಸಿ, #2320, 9ನೇ ಕ್ರಾಸ್‌, (ಶ್ರವಣದೋಷ) 
ಕುವೆಂಪುನಗರ, ಚನ್ನಪಟ್ಟಣ ಟೌನ್‌, 
ರಾಮನಗರ ಜಿಲ್ಲೆ-562160 




















ಇವರ ಜೇಷ್ಠತೆಯನ್ನು ರಾಮನಗರ ಜಿಲ್ಲೆಯ ಕ್ರಮಸಂಖ್ಯೆ (7)ರ ಶ್ರೀ ಮಂಜುನಾಥ.ಡಿ (317736) ನಂತರ ಕ್ರಮ ಸಂಖ್ಯೆ (8)ರಲ್ಲಿ 
ನಿಗದಿಪಡಿಸಲಾಗಿದೆ. 
ಮನೋಜ್‌ ಕುಮಾರ್‌ ಮೀನಾ 
PR. 99 ಕಾರ್ಯದರ್ಶಿ, 
sc. 30 ಕರ್ನಾಟಕ ಲೋಕಸೇವಾ ಆಯೋಗ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ೧೨೦೫ 





ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ, ಬೆ೦ಗಳೂರು-560 009 
ಅಧಿಸೂಚನೆ 
No. KAT/EST(1)/REC/DAL-WTN/45/2014, DATED: 31-10-2014 


1) ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಕಛೇರಿಯಲ್ಲಿ ಪ್ರಸ್ತುತ ಖಾಲಿ ಇರುವ ದಲಾಯತ್‌ ಮತ್ತು ವಾಚ್‌ಮನ್‌ ಸಮೂಹಕ್ಕೆ ಸೇರಿದ ಕೆಳಕಂಡ 
ಹುದ್ದೆಗಳಿಗೆ ನೇಮಕಾತಿಯನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ (ನೇಮಕಾತಿ) ನಿಯಮಗಳು, 1993 ಮತ್ತು ಅದರಡಿ ಕಾಲಕಾಲಕ್ಕೆ 
ತಿದ್ದುಪಡಿ ಮಾಡಿರುವಂತೆ ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು, 1977ರ ನಿಯಮ 3 ರನ್ವಯ 
ದಲಾಯತ್‌ ಮತ್ತು ವಾಚ್‌ಮನ್‌ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು 
ನಿಗದಿಪಡಿಸಿರುವ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ :- 

2) ಹುದ್ದೆಗಳ ವಿವರ:- 

(1) ಹೈದರಾಬಾದ್‌-ಕರ್ನಾಟಕ ಪ್ರದೇಶ ಮೀಸಲಾತಿಯನ್ನು ಹೊರತುಪಡಿಸಿ ಮೀಸಲಿರಿಸಿದ ಹುದ್ದೆಗಳು 
ದಲಾಯತ್‌ ಹುದ್ದೆಗಳು 




































































ಕ್ರಸಂ. ಮೀಸಲಾತಿ ವಿವರ ಖಾಲಿ ಹುದ್ದೆಗಳ ಸಂಖ್ಯೆ 
1 ಪರಿಶಿಷ್ಟ ಜಾತಿ (ಮಹಿಳೆ) 1 
2 ಸಾಮಾನ್ಯ ಅರ್ಹತೆ (ಮಹಿಳೆ) 1 
3 ಸಾಮಾನ್ಯ ಅರ್ಹತೆ (ಇತರೆ) 1 
(ಅ೦ಗವಿಕಲ--೬0% Vision) 
4 ಪರಿಶಿಷ್ಟ ಪಂಗಡ (ಮಹಿಳೆ) 1 
5 ಸಾಮಾನ್ಯ ಅರ್ಹತೆ (ಮಾಜಿ ಸೈನಿಕ) 1 
6 ಪರಿಶಿಷ್ಟ ಜಾತಿ (ಇತರೆ) ] 
7 ಸಾಮಾನ್ಯ ಅರ್ಹತೆ (ಇತರೆ) 1 
8 ಪ್ರವರ್ಗ 3-ಬಿ (ಮಹಿಳೆ) 1 
9 ಸಾಮಾನ್ಯ ಅರ್ಹತೆ (ಮಹಿಳೆ) 1 
ವಾಚ್‌ಮನ್‌ ಹುದ್ದೆಗಳು 
ಕ್ರ.ಸಂ. ಮೀಸಲಾತಿ ವಿವರ ಖಾಲಿ ಹುದ್ದೆಗಳ ಸಂಖ್ಯೆ 
1 ಪರಿಶಿಷ್ಟ ಜಾತಿ (ಇತರೆ) ] 
(11) ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ ಹುದ್ದೆಗಳು 
ದಲಾಯತ್‌ ಹುದ್ದೆಗಳು 
ಕ್ರಸಂ. ಮೀಸಲಾತಿ ವಿವರ ಖಾಲಿ ಹುದ್ದೆಗಳ ಸಂಖ್ಯೆ 
1 ಪರಿಶಿಷ್ಟ ಜಾತಿ (ಇತರೆ) ] 
2 ಸಾಮಾನ್ಯ ಅರ್ಹತೆ (ಇತರೆ) 1 
3 ಪರಿಶಿಷ್ಟ ಪಂಗಡ (ಇತರೆ) ] 

















3) ವೇತನ ಶ್ರೇಣಿ: ರೂ. 9600-200-12000-250-13000-300-14200-350-14550 
4) ಪ್ರಮುಖ ಸೂಚನೆ:- 

ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು 
ಮಾಹಿತಿಗಾಗಿ ಅಧಿಕೃತ ವೆಬ್‌ಸೈಟ್‌ wಟw.ar.kat.ಗಂ.in ನಲ್ಲಿ ನೀಡಲಾಗಿರುವ ಅಧಿಸೂಚನೆಯನ್ನು ನೋಡುವುದು. 
5) ಶೈಕ್ಷಣಿಕ ವಿದ್ಯಾರ್ಹತೆ: 4ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ. 
6) ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 1-12-2014 ಆಗಿರುತ್ತದೆ. 


1. ಅರ್ಜಿ ನಮೂನೆ ಪಡೆಯಲು ಇಚ್ಛೇಯುಳ್ಳ ಅಭ್ಯರ್ಥಿಗಳು ರೂ.50/-ನ್ನು ವಿಲೇಖನಾಧಿಕಾರಿ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ 
ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ, ಬೆಂಗಳೂರು-560 009 ಇವರಿಗೆ ಸಂದಾಯವಾಗುವಂತೆ ಐಪಿಒ/ಡಿಡಿ ಮೂಲಕ ಪಾವತಿಸಿ ನಿಗದಿತ ಅರ್ಜಿ 
ನಮೂನೆಯನ್ನು ಈ ಕಛೇರಿಯಿಂದ ಪಡೆಯಬಹುದು. ಅಲ್ಲದೇ ಅಂಚೆ ಮೂಲಕ ಅರ್ಜಿಗಳನ್ನು ಪಡೆಯಲು ಅಪೇಕ್ಷಿಸುವವರು ರೂ.35/- ಮೌಲ್ಯದ 
ಅಂಚೆಚೀಟಿ ಅಂಟಿಸಿರುವ ಸ್ವ ವಿಳಾಸದ 200 ಸೆ.ಮೀ. ಅಳತೆಯುಳ್ಳ ಲಕೋಟೆಯೊಡನೆ ಅರ್ಜಿ ನಮೂನೆ ಶುಲ್ಕ ರೂ.50/- ನ್ನು 
“ವಿಲೇಖನಾಧಿಕಾರಿ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ, ಬೆಂಗಳೂರು-560 009,” ಇವರಿಗೆ 


ಸಂದಾಯವಾಗುವಂತೆ ಐ.ಪಿ.ಒ/ಡಿ.ಡಿ. ಮೂಲಕ ಪಾವತಿಸಿ ದಿನಾಂಕ: 25-11-2014 ರೊಳಗೆ ಮೇಲ್ಕಂಡ ಕಛೇರಿಗೆ ಕಳುಹಿಸಿ ಪಡೆಯಬಹುದಾಗಿದೆ. 


ಸಲ್ಲಿಸಬೇಕಾಗಿರುತ್ತದೆ. ಹೆಚ್ಚಿನ 


೧೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 





ಸೂಚನೆ: (1) ದಿನಾಂಕ: 26-11-2014 ಸೇರಿದಂತೆ ನಂತರ ಅಂಚೆ ಮೂಲಕ ಅರ್ಜಿ ಕೋರಿ ಬರುವ ಯಾವುದೇ ಮನವಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


(2) ಭರ್ತಿ ಮಾಡಿದ ಅರ್ಜಿಗಳನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ, ಬೆಂಗಳೂರು-560 009 
ಇಲ್ಲಿ ಖುದ್ದಾಗಿ ಅಥವಾ ಅಂಚೆ ಮೂಲಕ, ಸಲ್ಲಿಸಬಹುದು. 


(3) ಭರ್ತಿ ಮಾಡಿದ ಅರ್ಜಿಗಳನ್ನು ಅಂಚೆ ಮೂಲಕ ಸಲ್ಲಿಸಬಯಸುವ ಅಭ್ಯರ್ಥಿಗಳು “ಕಾರ್ಯದರ್ಶಿ, ದಲಾಯತ್‌ ಹುದ್ದೆಗಳ ನೇಮಕಾತಿ ಸಮಿತಿ, 

ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ, ಬೆಂಗಳೂರು-560 009”, ಇಲ್ಲಿಗೆ ಮಾತ್ರ ಸಲ್ಲಿಸತಕ್ಕದ್ದು. 

(4) ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮತ್ತು ನಿಗದಿತ ಸಮಯದ ನಂತರ ಬರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

7) ನಿಗದಿತ ಶುಲ್ಕ:- ಶುಲ್ಕ ಪಾವತಿ ಮಾಡುವ ವಿವರ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿಸಿದೆ. ಇತರೆ ಅಭ್ಯರ್ಥಿಗಳು ಶುಲ್ಕ ರೂ.50/- 
(ಐವತ್ತು ರೂಪಾಯಿ) ಐಪಿಒ/ಡಿಡಿ ಮೂಲಕ “ವಿಲೇಖನಾಧಿಕಾರಿ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, 
ಕೆ.ಜಿ.ರಸ್ತೆ, ಬೆಂಗಳೂರು-560 009” ಇವರ ಪದನಾಮಕ್ಕೆ ಸಂದಾಯವಾಗುವಂತೆ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


8) ವಯೋವಿತಿ: 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು ಮತ್ತು ಈ 
ಕೆಳಗಿನ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. 














ಸಾಮಾನ್ಯ ವರ್ಗ 35 ವರ್ಷಗಳು 
ಪ.ಜಾ/ಪ.ಪಂ/ಪ್ರ-1 40 ವರ್ಷಗಳು 
2ಎ, 2ಬಿ, 3ಎ, 3ಬಿ 38 ವರ್ಷಗಳು 














ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ 1977ರ ನಿಯಮ 6 ರಂತೆ ವಯೋಮಿತಿಯನ್ನು ಅದರಲ್ಲಿ ತಿಳಿಸಿರುವ 
ಮಟ್ಟಿಗೆ ಸಂಬಂಧಪಟ್ಟ ದಾಖಲೆ ಒದಗಿಸಿದಲ್ಲಿ ಹೆಚ್ಚಿಸಲಾಗುವುದು. 
9) ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು :- 


(ಅ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ 
ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ಪಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು/ಅವಳು 
ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ 
ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(ಆ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಕೇಂದ್ರ ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಅಷ್ಟು ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. (ಈ ಉಪ ಕಂಡಿಕೆಗೆ ಸಂಬಂಧಿಸಿದ ವಿವರಣೆಗಳಿಗೆ ಕರ್ನಾಟಕ ನಾಗರಿಕ 
ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 2 ಮತ್ತು 9 ರನ್ವಯ ಅರ್ಥೈಸಿಕೊಳ್ಳುವುದು). 

(ಇ) ಆಭ್ಯರ್ಥಿಗಳು ನ್ಯಾಷನಲ್‌ ಕ್ಕಾಡೆಟ್‌ ಕ್ರೊಪ್‌ (ಎನ್‌ಸಿಸಿ) ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ 
ಅಂಥ ಕ್ಯಾಡೆಟ್‌ ಪರಿವೀಕ್ಷಕನಾಗಿ ಅವನು ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

(ಈ) ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡ ಗ್ರಾಮ ಸಮೂಹ 
ಪರಿಶೀಲಿಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅವನು/ಅವಳು ಅಂತಹ ಗ್ರಾಮ ಪರಿಶೀಲಿಕನಾಗಿ ಸೇವೆ ಸಲ್ಲಿಸಿದಷ್ಟು 
ವರ್ಷಗಳು. 


(ಉ) ಅಭ್ಯರ್ಥಿಯು ಅಂಗವಿಕಲನಾಗಿದ್ದರೆ 10 ವರ್ಷಗಳು 


(ಊ)ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ 





Dw 
ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು/ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಈ 


ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 5 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 


(ಯ) ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು 


(ಎ) ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು 


ಉಪಕಂಡಿಕೆ 8(ಅ) ರ ಮೇರೆಗೆ ವಯೋಮಿತಿಯ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದು, ಸದರಿ ಅಧಿನಿಯಮ 
ಅಥವಾ 1957ರ ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ ರದ್ದತಿ ನಿಯಮದ ಮೇರೆಗೆ ಜೀತ ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ 


ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್‌ ರಿಂದ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 
10) ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು: 
ಜಾತಿ ಮೀಸಲಾತಿ ಕೋರಬಯಸುವ 
* ಪ.ಜಾ/ಪ.ಪಂ. ಅಭ್ಯರ್ಥಿಗಳು ನಮೂನೆ “ಡಿ' ಯಲ್ಲಿ 


*  ಪ್ರವರ್ಗ-1 ರ ಅಭ್ಯರ್ಥಿಗಳು ನಮೂನೆ "ಇ' ಯಲ್ಲಿ ಹಾಗೂ 











ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೦೭ 
* 2ಎ, 2ಬಿ, 3ಎ, 3ಬಿ ಆಭ್ಯರ್ಥಿಗಳು ನಮೂನೆ "ಎಫ್‌' ನಲ್ಲಿ 
ಸಂಬಂಧಿತ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ, ಚಾಲ್ತಿಯಲ್ಲಿರುವ 
ನಮೂನೆಯಲ್ಲಿ, ಪ್ರಮಾಣ ಪತ್ರವನ್ನು ಪಡೆದು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 
* ಜನನ ಮತ್ತು ಮರಣಗಳ ನಿಬಂಧಕರಿಂದ ನೀಡಲ್ಪಟ್ಟ ಜನನ ಪ್ರಮಾಣ ಪತ್ರ. 
11) ಅರ್ಹತಾ ಷರತ್ತುಗಳು:- 

ಅ) ಭಾರತೀಯ ನಾಗರಿಕನಾಗಿರತಕ್ಕದ್ದು 

ಆ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ 
ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತವಾಗಿರಬೇಕು. 

ಇ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 
ವಿವೇಚನೆಯನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಕಾಯ್ದಿರಿಸಿಕೊಂಡಿದೆ ಮತ್ತು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ 
ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 
ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 
ಅರ್ಹತೆಯನ್ನು ಹೊಂದಿರುತ್ತಾರೆ. 

12) ಪ್ರಮುಖವಾದ ಸೂಚನೆಗಳು: 

ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದೊಂದು ಛಾಯಾ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಅರ್ಜಿ ಸಲ್ಲಿಸಲು 

ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು 

ಅರ್ಜಿಯೊಂದಿಗೆ ದೃಢೀಕರಿಸಿದ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿದ ಬಗ್ಗೆ ಅರ್ಜಿಯೊಂದಿಗೆ ಸ್ವೀಕೃತಿ ಪತ್ರದಲ್ಲಿ (check 1190) (ದ್ವಿಪ್ರತಿಯಲ್ಲಿ 
ನೀಡಲಾಗಿರುವ ಕ್ರಮ ಸಂಖ್ಯೆಗಳ ಪಕ್ಕದಲ್ಲಿರುವ ಜಾಗದಲ್ಲಿ “೧0೦1೦560” ಎಂಬುದಾಗಿಯೂ ಹಾಗೂ ಕೇಳಿರುವ ಯಾವುದೇ ಪ್ರಮಾಣ 
ಪತ್ರವನ್ನು ಲಗತ್ತಿಸದೇ ಇದ್ದಲ್ಲಿ “10! Enclosed” ಎಂಬುದಾಗಿ ಸ್ಪಷ್ಟವಾಗಿ ಬರೆಯತಕ್ಕದ್ದು. 

1 ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಪ್ರಮಾಣ ಪತ್ರಗಳು 

2) ಜನ್ಮ ದಿನಾಂಕವನ್ನು ನಮೂದಿಸಿರುವ 4ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / ವರ್ಗಾವಣೆ ಪತ್ರ/ಜನನ 
ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉಧೃತಭಾಗ. 

3) ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ (ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 

4) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿಗಳ ಮೀಸಲಾತಿ ಪ್ರಮಾಣ 
ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ಡಿ, ಇ, ಎಫ್‌ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ 

5) ಅಂಗವಿಕಲ ಮೀಸಲಾತಿ ಅಭ್ಯರ್ಥಿಯ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 

6) ವಿಧವೆಯಾದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ 

5) ಜನಗಣತಿ ಕಾರ್ಯದಲ್ಲಿ ಕೆಲಸ ಮಾಡಿರುವ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ. 

6) ಜೀತಮುಕ್ತಿಯ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ. 

(ಮೇಲಿನ ಕ್ರಮ ಸಂಖ್ಯೆ 3, 4 ಮತ್ತು 5ರ ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅರ್ಜಿಯೊಡನೆ ಲಗತ್ತಿಸಿದೆ) 
13) ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯೊಡನೆ ಪತ್ರ ವ್ಯವಹಾರ 

ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅಭ್ಯರ್ಥಿಯ ವಿಚಾರದಲ್ಲಿ ಅಭ್ಯರ್ಥಿಗಳೊಂದಿಗೆ ಯಾವುದೇ ರೀತಿಯ ಪತ್ರ ವ್ಯವಹಾರವನ್ನು 

ನಡೆಸುವುದಿಲ್ಲ. ವಿಳಾಸ ಬದಲಾವಣೆ ಇದ್ದಲ್ಲಿ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಮಂಡಳಿಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 

ಬದಲಾವಣೆಯನ್ನು ಪರಿಗಣಿಸಲು ಮಂಡಳಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಮಂಡಳಿಯು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 

ಅಭ್ಯರ್ಥಿಗಳು ಮಂಡಳಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ತಮ್ಮ ಮನವಿಯು ಕೆಳಕಂಡ ಮಾಹಿತಿಗಳನ್ನು ಒಳಗೊಂಡಿರಬೇಕು.:- 

ಅ) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 

ಆ) ಹುದ್ದೆಯ ಹೆಸರು 

ಇ) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 

14) ಇತರೆ ಸೂಚನೆಗಳು: 

1) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಅದನ್ನು ಮಡಚುವುದಾಗಲಿ, ಹರಿಯುವುದಾಗಲಿ ಮಾಡದೆ ಹಾಳಾಗದಂತೆ ಎಚ್ಚರ ವಹಿಸತಕ್ಕದ್ದು. 

2) ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಅರ್ಜಿಯ ಒಂದು ಛಾಯಾ ಪ್ರತಿಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಲು ಸೂಚಿಸಿದೆ. 

3) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ದೃಢೀಕರಿಸಿ ನಿಗದಿಪಡಿಸಿರುವ ಕೊನೆಯ 


ದಿನಾಂಕದೊಳಗೆ ಸಲ್ಲಿಸತಕ್ಕದ್ದು. ಕೊನೆಯ ದಿನಾಂಕದ ನಂತರ ಸ್ವೀಕರಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


೧೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 





4) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ 
ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


5) ಅಭ್ಯರ್ಥಿಗಳು ನಿಗದಿತ ಕೊನೆಯ ದಿನಾಂಕದವರೆವಿಗೂ ನಿರೀಕ್ಷಿಸದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವಂತೆ 
6) ಲಕೋಟೆಯ ಮೇಲೆ ಹುದ್ದೆಯ ಹೆಸರನ್ನು ಕಡ್ಡಾಯವಾಗಿ ನಮೂದಿಸತಕ್ಕದು. 
15) ದುರ್ನಡತೆ : 


ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು 
ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ಅವರ ನೇಮಕಾತಿಯ 
ಸಂಬಂಧದಲ್ಲಿ ಯಾವುದೇ ಇತರ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅವನು/ಅವಳು ಸ್ವತ: ಕ್ರಿಮಿನಲ್‌ 
ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ, ಹುದ್ದೆಯ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
16) ಆಯ್ಕೆ ವಿಧಾನ: 
1. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ (ನೇಮಕಾತಿ) ನಿಯಮಗಳು, 1993 ಕಾಲ ಕಾಲಕ್ಕೆ ತಿದ್ದುಪಡಿಯಾದಂತೆ ಮತ್ತು ಕರ್ನಾಟಕ ನಾಗರಿಕ 
ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರ ನಿಯಮ (3)ರ ಪ್ರಕಾರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಲಾಗುವುದು. ಸಂದರ್ಶನವು ಗರಿಷ್ಟ 50 ಅಂಕಗಳನ್ನು ಒಳಗೊಂಡಿರುತ್ತದೆ. 


2. ಸಂಬಂಧಿಸಿದ ಉದ್ಯೋಗ ವಿನಿಮಯ ಮತ್ತು ತರಬೇತಿ ಕೇಂದ್ರಗಳಿಂದಲೂ ಸಹ ಅಭ್ಯರ್ಥಿಗಳ ಪಟ್ಟಿಯನ್ನು ತರಿಸಿಕೊಳ್ಳಲಾಗುವುದು. 


3. ಅಭ್ಯರ್ಥಿಯು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಹೇಳಿಕೆಗಳನ್ನು ನೀಡಿದಲ್ಲಿ ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿದಲ್ಲಿ ಅಥವಾ 


ನೇಮಕಾತಿ ಉದ್ದೇಶಗಳಿಗಾಗಿ ಅನುಚಿತ ಮಾರ್ಗವನ್ನು ಅನುಸರಿಸಿದಲ್ಲಿ ಆಯ್ಕೆಗೆ ಅನರ್ಹರಾಗುವರು. 

4. ಭರ್ತಿ ಮಾಡಿದ ಅರ್ಜಿಗಳನ್ನು ಕಾರ್ಯದರ್ಶಿ, ದಲಾಯತ್‌ ಹುದ್ದೆಗಳ ನೇಮಕಾತಿ ಸಮಿತಿ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕಂದಾಯ 
ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ ಬೆಂಗಳೂರು-09 ಇವರಿಗೆ ಸಲ್ಲಿಸುವಾಗ, “ವಿಲೇಖನಾಧಿಕಾರಿ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, 
ಕಂದಾಯ ಭವನ, 7ನೇ ಮಹಡಿ, ಕೆ.ಜಿ.ರಸ್ತೆ ಬೆಂಗಳೂರು-09.” ಇವರಿಗೆ ಪಾವತಿಯಾಗುವಂತೆ ಪಡೆದ ರೂ.50-00 ಅಂಚೆ ಆದೇಶ/ಡಿಡಿ 
ಹಾಗೂ ಮೀಸಲಾತಿ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರಗಳ ಜೆರಾಕ್ಸ್‌ ಪ್ರತಿ ಹಾಗೂ ಭಾವಚಿತ್ರದೊಂದಿಗೆ ದಿನಾಂಕ: 1-12-2014 ರ ಸಂಜೆ 
5-00 ಗಂಟೆ ಒಳಗಾಗಿ ಸಲ್ಲಿಸತಕ್ಕದ್ದು. 


17) ಇನ್ನಿತರ ಷರತ್ತುಗಳು: 


ಅ) ಭಾರತೀಯ ನಾಗರಿಕನಾಗಿರತಕ್ಕದ್ದು. 


ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಜೀವಂತ ಹೆಂಡತಿ 
ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದ ಪೂರ್ನಾನುಮತಿ ಇಲ್ಲದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ 
ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತವಾಗಿರಬೇಕು. 


ಅಧ್ಯಕ್ಷರು ಮತ್ತು ನೇಮಕಾತಿ ಪ್ರಾಧಿಕಾರದ ಆದೇಶದ ಮೇರೆಗೆ, 
ಎಂ.ಮಹಾದೇವಯ್ಯ 
ವಿಲೇಖನಾಧಿಕಾರಿ 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಬೆಂಗಳೂರು. 


ಚಿಸಿದೆ. 


ತ 


ಅನುಬಂಧ-1 
(ಪ.ಜಾ. /ಪ.ಪಂ. ಕ್ಕೆ ಸೇರಿದ ಆಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ -ಡಿ 
ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ 
ನಿಯಮ 3ಎ (2)(3) ನ್ನು ನೋಡಿ) 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ. 


ಪ್ರಮಾಣ ಪತ್ರ 
————————————— ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * --- ಜಿಲ್ಲೆಯ / ವಿಭಾಗದ ಲ ಗ್ರಾಮ/ಪಟ್ಟಣದ * 
ನಿವಾಸಿಯಾದ ಶ್ರೀ / ಶ್ರೀಮತಿ ಲಲ ಎಂಬುವವರ ಮಗ/ಮಗಳಾದ ಶ್ರೀ/ ಶ್ರೀಮತಿ —————————— ಇವರು ಅನುಸೂಚಿತ 


ಜಾತಿ/ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ಬುಡಕಟ್ಟಿಗೆ x ಸೇರಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 
* ಸಂವಿಧಾನ (ಅನುಸೂಚಿತ ಜಾತಿಗಳು) ಅದೇಶ, 1950 
* ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಅದೇಶ, 1950 
* ಸಂವಿಧಾನ (ಅನುಸೂಚಿತ ಜಾತಿ)(ಕೇಂದ್ರಾಡಳಿತ ಪ್ರದೇಶಗಳು) ಅದೇಶ, 1950 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ೧೨೦೯ 





* ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು)(ಕೇಂದ್ರಾಡಳಿತ ಪ್ರದೇಶಗಳು) ಅದೇಶ, 1951 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ ಪುನರ್‌ ರಚನಾ 
ಅಧಿನಿಯಮ, 1960, ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ರಾಜ್ಯ ಅಧಿನಿಯಮ 1970 ಮತ್ತು ಈಶಾನ್ಯ 
ಪ್ರದೇಶಗಳ (ಪುನರ್‌ ರಚನಾ ಅಧಿನಿಯಮ, 1971ರ ಮೂಲಕ ತಿದ್ದುಪಡಿಯಾದಂತೆ). 


* ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 


* ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
(ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಅದೇಶ, 1959. 


* ಸಂವಿಧಾನ (ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಅದೇಶ, 1962 

* ಸಂವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಅದೇಶ, 1964 

* ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಅದೇಶ, 1967 

* ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿಬುಡಕಟ್ಟುಗಳ ಅದೇಶ, 1988 
* ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ. 


ಶ್ರೀ / ಶ್ರೀಮತಿ/ಕುಮಾರಿ * ——————— ಮತ್ತು / ಅಥವಾ ಅವನ */ಅವಳ * ಕುಟುಂಬವು ಎಎಎಡಡಪ್ವಸ್ವಡಿ ರಾಜ್ಯ/ ಕೇಂದ್ರಾಡಳಿತ 
ಪ್ರದೇಶದ -ಇಎಎಡಪಎಪಡಎಎದಡ ಜಿಲ್ಲಾ / ವಿಭಾಗದ * -ಇಇಎಎಡಡಎಡಡಡ ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು). 
ಸಹಿ: 
ತಹಸೀಲ್ದಾರರು----- 
ಸ್ಥಳ 
[a) 
ದಿನಾಂಕ: ಪದನಾಮ ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟುಬಿಡಿ/ ಹೊಡೆದು ಹಾಕಿ. 


ಸೂಚನೆ: ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳು” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 


ಬಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/78 ಎಸ್‌ ಸಿ ಟಿ -1 ಗೃಹಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ: 13-2-74 ಇಎಸ್‌ಟಿ (ಎಸ್‌ಸಿಟಿ) ದಿನಾಂಕ 
5ನೇ ಆಗಸ್ಟ್‌ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಅದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು ಅದೇ ರೀತಿಯಲ್ಲಿ, ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗಿರುವುದಿಲ್ಲ. 


(ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಇ 
ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ 
ನಿಯಮ 3ಎ (2)(3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 
ಹಂ ಯಂ ಇಂ ಗ್ರಾಮ / ಪಟ್ಟಣ / ನಗರದ ನಿವಾಸಿಯಾದ ಶ್ರೀ / ಶ್ರೀಮತಿ -———— 
ee ಇವರ ಮಗ / ಮಗಳು / ಪತಿ / ಪತ್ನಿಯಾದ ಶ್ರೀ / ಶ್ರೀಮತಿ ———————————— 
22.2೫2... —— ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) ಜಾತಿಯ ————— 
———————————————— ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


ಕಛೇರಿಯ ಮೊಹರು. 


೧೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 





(ಪ್ರವರ್ಗ-2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ-ಎಫ್‌ 
ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ 
ನಿಯಮ 3ಎ (2)(3) ನ್ನು ನೋಡಿ) 
ಪ್ರವರ್ಗ-1ರ ಹೊರತಾಗಿ, ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ . ರಲ್ಲಿ 


tT 
ವಾಸವಾಗಿರುವ ಶ್ರೀ / ಶ್ರೀಮತಿ . ಇವರ ಮಗ / ಮಗಳು / ಪತಿ / ಪತ್ನಿಯಾದ, ಶ್ರೀ / ಶ್ರೀಮತಿ / ಕುಮಾರಿ 


. ಇವರು ಮತ್ತು ಆತನ / ಅವಳ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ / ಎಸ್‌ 
ಡಬ್ಬ್ಯೂಡಿ 225 ಬಿಸಿಎ 2000 ದಿನಾಂಕ: 30-03-2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ (ಕ್ರೀಮಿ ಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು : 


ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕರಾಗಲಿ / ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ ದರ್ಜೆಯ ಅಥವಾ 
2ನೇ ದರ್ಜೆಯ ಅಧಿಕಾರಿ-ಯಾಗಿಲ್ಲವೆಂದು: 








ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನದ ಹುದ್ದೆಯನ್ನು ಹೊಂದಿರುವುದಿಲ್ಲ. 


ಅಥವಾ 
ಖಾಸಗಿ ನಿಯೋಜಕರ ಕೈ ಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ.6000/- -.. 12000/- ಪ್ರಾರಂಭಿಕ ಹಂತ) 
ಕಡಿಮೆಯಿಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು: 

ಅಥವಾ 


ಆತನ/ಆಕೆಯ ತಂದೆ ತಾಯಿ / ಪೋಷಕರು/ಪತ್ನಿ/ಪತಿಯ ಆದಾಯವೂ ಎರಡು ಲಕ್ಷ ಮೀರಿರುವುದಿಲ್ಲವೆಂದು: 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ/ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯ ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯೂನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ 
ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಷನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ 














ಎಸ್‌ಡಬ್ರ್ಯೂಡಿ 225 ಬಿಸಿಎ 2000 ದಿನಾಂಕ: 30-03-2002ರ ಅನ್ವಯ ಶ್ರೀ / ಶ್ರೀಮತಿ / ಕುಮಾರಿ ಇವರು 
ಜಾತಿಗೆ . ಸೇರಿದ ಉಪಜಾತಿಯುವರಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲ್ಯೂಡಿ 

225 ಬಿಸಿಎ 2000 ದಿನಾಂಕ: 30-03-2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ . (2ಎ, 2ಬಿ, 3ಎ, 3ಬಿ) 

ಸೇರಿರುತ್ತಾರೆ. 

ಸ್ಥಳ: ತಹಸೀಲ್ದಾರರು 

ದಿನಾಂಕ: .. ತಾಲ್ಲೂಕು, 


ಕಛೇರಿಯ ಮೂಹರು. 
ನಮೂನೆ-1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕೆ ಸೇರಿಲ್ಲವೆಂದು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ 


ಇವರಿಗೆ: 
ತಹಶೀಲ್ದಾರರು, 
ತಾಲ್ಲೂಕು 
ಜಿಲ್ಲೆ. 
ಮಾನ್ಕರೆ, 
ಶ್ರೀ/ ಶ್ರೀಮತಿ ಎಂಬುವವರ ಮಗ/ಮಗಳು/ಪತಿ/ಪತ್ನಿ ಆದ ನಾನು 


ಮೇಲುಸ್ತರದಲ್ಲಿ (೦/6871/ ೬೫/90 ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
2. ಆಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 
ತಾಲ್ಲೂಕು : 
೧ 
ಜಿಲ್ಲೆ : 
೧ 


3. ಆಭ್ಯರ್ಥಿಯು ಹುಟ್ಟಿದ ದಿನಾಂಕ, ವಯಸ್ಸು ಮತ್ತು ಹುಟ್ಟಿದ ಸ್ಥಳ: 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ 


೧೨೧೧ 





4. ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ/ಖಾಸಗಿ) 
5... ಅಭ್ಯರ್ಥಿಯ ಪ್ರಸ್ತುತ ವಿಳಾಸ: 
(ಸ್ಪಷ್ಟವಾಗಿ ನಮೂದಿಸುವುದು) 
6... ಅಭ್ಯರ್ಥಿಯ ಖಾಯಂ ವಿಳಾಸ: 
7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರ: 
ಪ್ರಾಥಮಿಕ: 
ಮಾಧ್ಯಮಿಕ: 


ಪೌಢ 
ಸಿ 


8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 


1 ವೇತನ ಶ್ರೇಣಿ 

2) ಜಮೀನಿನ ವಿವರ 

3) ಇತರ ಮೂಲಗಳು 
9. ಆದಾಯ ತೆರಿಗೆ ಪಾವತಿದಾರರೇ? 
10. ಸಂಪತ್ತು ತೆರಿಗೆ ಪಾವತಿದಾರರೇ? 


11. ಮಾರಾಟ ತೆರಿಗೆ ಪಾವತಿದಾರರೇ? 


ಪಾಮಾಣೀಕ್ಸತ ಘೋಷಣೆ 


ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ಎವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 


ಮತ್ತು ಘೋಷಿಸುತ್ತೇನೆ. 
ಸ್ಥಳ: 
[a) 


ತಮ್ಮ ವಿಧೇಯ 
ದಿನಾಂಕ: (ಅಭ್ಯರ್ಥಿಯ ಸಹಿ) 








ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗಿರುತ್ತೇನೆ. 
ಸ್ಥಳ: ತಂದೆ/ತಾಯಿ/ಹೋಷಕರ ಸಹಿ 
ಬೆಂಗಳೂರು: (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
(ಹೆಂಡತಿ/ಗ೦ಡ/ಇವರ ಸಹಿ) 
ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 
ಸಾಕ್ಷಿದಾರರ ಸಹಿ: 1 
(ಪೂರ್ಣ ವಿಳಾಸದೊಂದಿಗೆ) 2) 
ಪರಿಶೀಲನಾ ಪ್ರಮಾಣ ಪತ್ರ 

1. ಶ್ರೀ/ಶ್ರೀಮತಿ ಮ ಲಿಬುವವರ ಮಗ/ಮಗಳು/ ಪತಿ/ಪತ್ನಿ 
ಶ್ರೀ/ ಶೀಮತಿ/ುಮಾರಿ ಎಂಬುವವರು ಕರ್ನಾಟಕ ರಾಜ್ಯದ —— ಜಿಲ್ಲೆಯ ವಿಭಾಗ 
____ ಗ್ರಾಮ/ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್‌ ಮೆರಿಟ್‌ ವರ್ಗಕ್ಕೆ 
ಸೇರಿದವರಾಗಿರುತ್ತಾರೆ. 

2. ಶ್ರೀ/ ಶ್ರೀಮತಿ ಇವರ ತಂದೆ/ತಾಯಿ/ಹೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ ಡಬ್ಬ್ಯೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ; 31.01.1995 ಅನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (೦/6೩77% 1೫/60 ಬರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. 

ದಿನಾಂಕ: ತಹಶೀಲ್ದಾರ್‌, 
ಸ್ಥಳ: ——— ತಾಲ್ಲೂಕು 


ಕಛೇರಿಯ ಮೊಹರು 


೧೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 





ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು: 
ಅನುಬಂಧ -ಎ 
ಅರ್ಹತಾ ಪ್ರಮಾಣ ಪತ್ರ 
[ಅನುಚ್ಛೇದ 371 (ಜೆ) ಮೇರೆಗೆ] 
(3(3)ನೇ ನಿಯಮ ನೋಡಿ) 


[ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು, 2013] 


ಶ್ರೀ / ಶ್ರೀಮತಿ ——————————- ರವರು ———— ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ---- 
——————————— ಜಿಲ್ಲೆಯ ಲ ತಾಲ್ಲೂಕಿನ -—— ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
ಸೇ ಬೃ ಹೆಸರು -———— 
[a) 
ದಿನಾಂಕ; -—————— ಅಸಿಸ್ಟೆಂಟ್‌ ಕಮೀಷನರ್‌ ———— ಉಪವಿಭಾಗ ಎ. 
———————— ಜಿಲ್ಲೆ 


(ಅನುಚ್ಛೇದ 371 (ಜೆ) ಮೇರೆಗೆ) 


(ನಿಯಮ 4 (ಬಿ) (2) (1) ನೋಡಿ) 
[ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು, 2013] 





ಶ್ರೀ/ ಶ್ರೀಮತಿ —————————— ರವರು -—————— ರವರ ಮಗ / ಹೆಂಡತಿಯಾಗಿದ್ದು, ಇವರು ————— 
ಜಿಲ್ಲೆಯ ಎ ತಾಲ್ಲೂಕಿನ ಎಇಎದಧಧಧುಪರಾರಾವಾವಾರಾರಡ ಗ್ರಾಮ / ಪಟ್ಟಣದ ಈ ಕೆಳಕಂಡ ವಿಳಾಸದಲ್ಲಿ ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ 
ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 
ಕ್ರ ಯಾವ ದಿನಾಂಕದಿಂದ ಯಾವ ಸಾಕ್ಷವಿವರ (ಆಧಾರವಾಗಿಟುಕೊಂಡಿರುವ ಸಾಕ್ಷ್ಯದ ಎಲ್ಲಾ 
ಣ್‌ ವಿಳಾಸ ವಲ pf ನಿ ಫಿ 
ಸಂ ದಿನಾಂಕದವರೆಗೆ ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ) 




















2 
3 
4 
5 
6 




















ಸಾಕ್ಷ್ಯದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 


ನಕಲಿ ದಾತ ಹೆಸರು ಎಡಪಷಷಸ್ವಸರ್ಟಿ ಎಷ್ಟ ಡೂ ಎಡಎಸಸತಡ 
ದಿನಾಂಕಃ -—————— ತಹಸೀಲ್ದಾರ್‌ -ಇಇಇಎಡಡಡದದದದಷಡ — 
—————— ತಾಲ್ಲೂಕು --------ಜಿಲ್ಲೆ 


ಅನುಬಂಧ - ಸಿ 
ವ್ಯಾಸಂಗ ಪ್ರಮಾಣ ಪತ್ರ 
[ಅನುಚ್ಛೇದ 371 (ಜೆ) ಮೇರೆಗೆ] 
(ನಿಯಮ 4 (ಸಿ)(2)(॥ ನೋಡಿ] 
[ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು, 2013] 


ಶ್ರೀ /ಶ್ರೀಮತಿ-————————-— ರವರು --———-— ರವರ ಮಗ/ ಹೆಂಡತಿಯಾಗಿದ್ದು.ಇವರು ---ಇಡಎಎಂಎಡಡಡಡ ಜಿಲ್ಲೆಯ ---- 
——————————— ತಾಲ್ಲೂಕಿನ ---- ಕಾಲೇಜು / ಶಾಲೆಯಲ್ಲಿ ಈ ಕೆಳಗೆ ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು 
ಪ್ರಮಾಣೀಕರಿಸಲಾಗಿದೆ. 





ಕ್ರಸಂ ತರಗತಿ / ಹಂತ ಯಾವ ದಿನಾಂಕದಿಂದ ಯಾವ ದಿನಾಂಕದ ವರೆಗೆ ದಾಖಲೆಯ ಉಲ್ಲೇಖ 























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೧೩ 





ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ / ಅನುತ್ತೀರ್ಣನಾಗಿದ್ದಾನೆ:- 


























ಕ್ರಸಂ ತರಗತಿ / ಪರೀಕ್ಷೆ / ಹಂತದ ಹೆಸರು ವರ್ಷ ಅನುತ್ತೀರ್ಣ / ಉತ್ತೀರ್ಣ ದಾಖಲೆಯ ಉಲ್ಲೇಖ 
ಯ ಪ ಲೀ ಹೆಷರು; --——————— 
ಇ 
ದಿನಾಂಕಃ -————— ಸಂಸ್ಥೆಯ ಮುಖ್ಯಸ್ಥರು 
೪ ೪ 
ಪ್ರಮಾಣ ಪತ್ರ 


ಮೇಲೆ ನೀಡಲಾದ ಪ್ರಮಾಣ ಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು ನಾನು ಸ್ಪತಃ ಮನವರಿಕೆ 
ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


ಭು ರ್ಶ ಹೆಸರು: “—————— 
[a) 
ದಿನಾಂಕ; -————— ಕ್ಷೇತ್ರ ಶಿಕ್ಷಣಾಧಿಕಾರಿ : ---ಇ-ಡಎದಡಡ ದಡದಡ 
————————— ತಾಲ್ಲೂಕು --------ಜಿಲ್ಲೆ 
ಅನುಬಂಧ -ಡಿ 


ಸ್ವಗ್ರಾಮ ಪ್ರಮಾಣಪತ್ರ 
(Home Town Certificate) 
[ಅನುಚ್ಛೇದ 371 (ಜೆ) ಮೇರೆಗೆ] (4 (ಇ) ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು, 2013] 


ಶ್ರೀ / ಶ್ರೀಮತಿ ——————— ರವರು -——————————— ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ 
ರಾಜ್ಯದ ಎ ————————— ಜಿಲ್ಲೆಯ ಎ ತಾಲ್ಲೂಕಿನ ಎ ———— ಗ್ರಾಮ / ಪಟ್ಟಣವನ್ನು ತನ್ನ 
ಸ್ವಗ್ರಾಮ / ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು 
ಮೇಲಿನ ನಮೂದು 01-01-2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಬ ಭೋ ಗಾನಾ ರಾ? ಹೆಸರು; ಎಣರಿಷಷುಡಷ ಸಸ ಸ ಸವಸ ಸಸ ಸತತ ಸಪತ 
ದಿನಾಂಕಃ ————————— ಪದನಾಮ —————————————— 
ಕಛೇರಿ -—————— 
ಇಲಾಖೆ--——————- 
ಅನುಬಂಧ - ಇ 


ಸಿಂಧುತ್ವ ಪ್ರಮಾಣ ಪತ್ರ 
(ಅನುಚ್ಛೇದ 371 (ಜೆ) ಮೇರೆಗೆ) 
(ನಿಯಮ 6(3) ನೋಡಿ) 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು, 2013] 


ಶ್ರೀ / ಶ್ರೀಮತಿ ———————— ರವರು -ಇಎಎಎಎಸಎಡದದ ರವರ ಮಗ/ಹೆಂಡತಿಯಾಗಿದ್ದು,ಇವರು ಕರ್ನಾಟಕ ರಾಜ್ಯದ --ಇಇ-ಎದದದದ 
————— ಜಿಲ್ಲೆಯ ಲ ತಾಲ್ಲೂಕಿನ --—— ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿರುತ್ತಾರೆ. ನಾವು ಅರ್ಹತಾ ಪ್ರಮಾಣ ಪತ್ರದ 
ಸರಿತನವನ್ನು ಪರಿಶೀಲಿಸಿದ್ದೇವೆ ಹಾಗೂ ಅದನ್ನು ಮಾನ್ಯ ಮಾಡಿದ್ದೇವೆ. 
STS ಹೆಸರು: ಎಡಪಷಷಸಡಸಡಡಡಡ ತೂತ 
ದಿನಾ೦ಕ: -——————— ಜಿಲ್ಲಾಧಿಕಾರಿ ಎಎಎಎಡಎಷ್ತಎಂಡಪಡೂಡ 

ಕರವ ಜಿಲ್ಲೆ 

ಹೆಸರು ಎಅುು.ಂಅಂ್ಮ್ಮ್ಮು್ಯರೇೋ ರರು ಹೆಸರು; ಎಡಪಿಷ ಸ ಸಸ್ಲ ಸಸಸ ಸ ಸಸ ಸತತ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 


———————————— ಜಿಲ್ಲೆ ಜಿಲ್ಲೆ ಪಂಚಾಯತ್‌ --------- ಜಿಲ್ಲೆ 


೧೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ 


ಭಾಗ ೫ 





ಕರ್ನಾಟಕ ಸರ್ಕಾರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 
CERTIFICATE FOR THE PERSONS WITH DISABILITIES 








This is to certify that Sri/Smt./Kum. son/wife/ daughter of 
Shri Age old male/female, Registration No. in a case of 
He/she is physically disabled/visual disabled/speech & hearing disabled and has % (percent) 





permanent (physical impairment visual impairment speech & hearing impairment) in relation to his/her 





Note: 1. This condition is progressive/non-progressivel/likely to improve/not likely to improve.* 


2. Re-assessment is not recommended/is recommended after a period of months/years.* 


* Strike out which is not applicable. 

(Recent Attested 

Photograph showing 

The disability 

Affixed here) 

Sd/- Sd/- Sd/- 

(Doctor) (Doctor) (Doctor) 

Countersigned by the 
Medical Superintendent CMO/Head 

Of Hospital (with seal) 

Signature/Thumb impression 

Of the disabled person 

PR. 121 

SC. 1000 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560001. 
ಅಧಿಸೂಚನೆ 
ಸಂಖ್ಯೆ:ಆಪ(1)1167/2014-15/ಪಿಎಸ್‌ಸಿ, ದಿನಾಂಕ: 30-09-2014. 


ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆ ನಡೆಸುವಿಕೆ) ನಿಯಮಗಳು, 1965 ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು 
ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ಮೇರೆಗೆ ಆಯೋಗವು 2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು 
ನಡೆಸಲು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ಹಾನಿಸಿದೆ. 
ಈ ಬಗ್ಗೆ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್‌ “ಗttp://kpsc.kar.nic.in’’ನಲ್ಲಿ ಬಿತ್ತರಿಸಲಾಗಿದೆ. ಈ ಪರೀಕ್ಷೆಗಳನ್ನು 2014ರ ಡಿಸೆಂಬರ್‌ ಮತ್ತು 





2015ರ ಜನವರಿ ಮಾಹೆಯಲ್ಲಿ ನಡೆಸಲಾಗುವುದು. 


ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕಗಳು ಹಾಗೂ ಅಗತ್ಯ ದಾಖಲೆಗಳನ್ನು 
ದಿನಾಂಕಗಳು ಈ ಕೆಳಗಿನಂತಿವೆ:- 


ಸಲ್ಲಿಸಲು ನಿಗದಿಪಡಿಸಿರುವ 











ಕ್ರ.ಸಂ. ವಿಷಯ ನಿಗದಿಪಡಿಸಿದ ದಿನಾಂಕ 
1 ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಪ್ರಾರಂಭಿಕ ದಿನಾಂಕ 30-09-2014 
2 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯ 29-10-2014 


(ಸಂಜೆ 5.00 ಗಂಟೆಯೊಳಗೆ) 





3 ಶುಲ್ಕ ಸಂದಾಯ ಮಾಡಲು ಕೊನೆಯ ದಿನಾಂಕ ಮತ್ತು ಸಮಯ 30-10-2014 


(ಮಧ್ಯಾಹ್ನ 2.00 ಗಂಟೆಯೊಳಗೆ) 





4 ಎಸ್‌.ಎ.ಎಸ್‌. ಪರೀಕ್ಷಾ ಅಭ್ಯರ್ಥಿಗಳು ನಿಗದಿತ ಅನುಬಂಧ-ಡಿ ಮತ್ತು 20-11-2014 


ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮತ್ತು ಸಮಯ ಸ್ನೀಕೃತವಾಗಿರಬೇಕು) 
ಣ್‌ ಜಲ 











ಅಕೌಂಟ್ಸ್‌ ಹೈಯರ್‌ ಪ್ರಮಾಣಪತ್ರದ ದೃಢೀಕೃತ ಜೆರಾಕ್ಸ್‌ ಪ್ರತಿಯನ್ನು | (ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೧೫ 


























5 ಅನುಲೇಖನ ಸಹಾಯ ಕೋರಿ ಮನವಿ ಸಲ್ಲಿಸಲು ಕೊನೆಯ ದಿನಾಂಕ 20-11-2014 
ಬತ ನು (ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 
ಸ್ನೀಕೃತವಾಗಿರಬೇಕು) 
ನಲ 
6 ಪರೀಕ್ಷಾ ಕೇಂದ್ರ ಬದಲಾವಣೆಗೆ ಮನವಿ ಸಲ್ಲಿಸಲು ನಿಗದಿಪಡಿಸಿದ 25-11-2014 
ಸುನ ಸುಭ ಸಮಂ (ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 
ಸ್ನೀಕೃತವಾಗಿರಬೇಕು) 
ನಲ 
7 ವಿದ್ಯಾರ್ಹತೆಗೆ ಸಂಬಂಧಿಸಿದ ವಿನಾಯಿತಿಗಾಗಿ 20-11-2014 
ಮಾಹಿತಿ/ದಾಖಲೆಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ (ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 
ಮುನನ ಸ್ವೀಕೃತವಾಗಿರಬೇಕು) 





ಕೆಲವು ವಿಷಯಗಳ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು ಹಾಗೂ ನವದೆಹಲಿ ಮತ್ತು ಮಸ್ಸೂರಿ ಕೇಂದ್ರಗಳಲ್ಲಿ, ಕೆಲವು ವಿಷಯಗಳ 
ಪರೀಕ್ಷೆಗಳನ್ನು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ, ಗುಲ್ಬರ್ಗಾ, ಮಂಗಳೂರು, ಗದಗ, ರಾಯಚೂರು, ಬಿಜಾಪುರ, ನವದೆಹಲಿ ಮತ್ತು 
ಮಸ್ಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಕೆಲವು ವಿಷಯಗಳ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದದಲ್ಲಿ ಮಾತ್ರ ನಡೆಸಲು ಉದ್ದೇಶಿಸಲಾಗಿದ್ದು, ಪರೀಕ್ಷಾ 
ಕೇಂದ್ರದ ಬಗೆಗಿನ ವಿವರಗಳನ್ನು ಇದೇ ಅಧಿಸೂಚನೆಯ ಕಂಡಿಕೆ-6ರ (ಅ), (ಆ), (ಇ). (ಈ) ಮತ್ತು (ಉ)ಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಹಾಗೂ ವಿವಿಧ 
ಕೇಂದ್ರಗಳಲ್ಲಿ ನಡೆಸಲಾಗುವ ವೇಳಾ ಪಟ್ಟಿಯನ್ನು ಅನುಬಂಧ-"ಎ', ಅನುಬಂಧ-ಬಿ” ಮತ್ತು ಅನುಬ೦ಧ-'ಸಿ'ನಲ್ಲಿ ನೀಡಲಾಗಿದೆ. 


ವಿನಾಯಿತಿಗೆ ಸಂಬಂಧಿಸಿದಂತೆ ಅಗತ್ಯ ಮಾಹಿತಿಯನ್ನು ಆನ್‌ಲೈನ್‌ ಅರ್ಜಿಯಲ್ಲಿ ನಮೂದಿಸದಿದ್ದಲ್ಲಿ ಅಂತಹ ವಿನಾಯಿತಿಯನ್ನು ಪರಿಗಣಿಸುವುದಿಲ್ಲ. 
ಅರ್ಜಿಯಲ್ಲಿ ನಮೂದಿಸದೆ ಮನವಿಯನ್ನು ಆಯೋಗಕ್ಕೆ ಸಲ್ಲಿಸಿದಲ್ಲಿ ಅಂತಹ ಮನವಿಯನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ 
ತಿರಸ್ಕರಿಸಲಾಗುತ್ತದೆ. 

ಮೇಲೆ ನಿಗದಿಪಡಿಸಿದ ದಿನಾಂಕಗಳ / ಸಮಯದ ನಂತರ ಆಯೋಗದಲ್ಲಿ ಸ್ವೀಕೃತವಾಗುವ ಮನವಿ / ದಾಖಲೆ / ಅನುಬಂಧ-"ಡಿ'ಯನ್ನು 
ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ಮಾಡದೆ ನೇರವಾಗಿ ತಿರಸ್ಕರಿಸಲಾಗುತ್ತದೆ. ಈ ಬಗ್ಗೆ ತಿರಸ್ಕೃತಗೊ೦ಡ ಅಭ್ಯರ್ಥಿಗಳ ಪಟ್ಟಿಯನ್ನು 
ಆಯೋಗದ ವೈಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಪರೀಕ್ಷೆಗೆ ಹಾಜರಾಗಬಯಸುವ ಅಭ್ಯರ್ಥಿಗಳು ಒಂದು ಅರ್ಜಿಯಲ್ಲಿ ಗರಿಷ್ಠ ಆರು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಭ್ಯರ್ಥಿಗಳು 
ಆನ್‌ಲೈನ್‌ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಲು ಸೂಚಿಸಿದೆ. ಅರ್ಜಿ 
ಭರ್ತಿ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ತಪ್ಪಾಗಿ ಆಯ್ಕೆ ಮಾಡಿಕೊಂಡು ಆನಂತರ 


ಬದಲಾವಣೆ ಮಾಡುವಂತೆ ಕೋರಿ ಸಲ್ಲಿಸಲಾಗುವ ಮನವಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ರವಹಾರವಿಲ್ಲದೆ ನೇರವಾಗಿ ತಿರಸ್ಕರಿಸಲಾಗುವುದು. 
ಹ್ಯಾ 














ಸೂಚನೆಗಳು: 


(1) ಸ್ಥಳೀಯ ಅಭ್ಯರ್ಥಿಗಳು, ಸ್ಪೈಪೆ೦ಡರಿ ಪದವೀಧರರು, ದೈನಿಕ ಮುಜರಾಯಿ ಮಾಸಿಕ ವೇತನದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳು, 
ಕರಾರು ಆಧಾರದಲ್ಲಿ ಹಾಗೂ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳು ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ 
ಸಲ್ಲಿಸಲು ಅರ್ಹರಾಗುವುದಿಲ್ಲ. 

(2) ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ನೌಕರರು ತಮ್ಮ ಮೇಲಧಿಕಾರಿಗಳಿಂದ ಕಡ್ಡಾಯವಾಗಿ ಲಿಖಿತ ಅನುಮತಿ ಪಡೆದು ಅರ್ಜಿ 
ಸಲ್ಲಿಸತಕ್ಕದ್ದು. ಮುಂದೆ ಆಯೋಗವು ಅಪೇಕ್ಷಿಸಿದ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಲಿಖಿತ ಅನುಮತಿ ಪತ್ರವನ್ನು ಹಾಜರುಪಡಿಸಲು 
ಬದರಾಗಿರತಕ್ಷದು. 

ಲ ಸ್‌ 

(3) ಇಲಾಖಾ ಪರೀಕ್ಷೆಗಳಿಗೆ ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ಕಡ್ಡಾಯವಾಗಿ ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕವನ್ನು 
ಮತ್ತು ಉತ್ತೀರ್ಣತೆಯ ಪ್ರಮಾಣ ಪತ್ರ ರವಾನಿಸುವ ಅಂಚೆ ವೆಚ್ಚ ರೂ. 30/-ಅನ್ನು ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

(4) ಶುಲ್ಕ ಪಾವತಿಸದ, ಅಪೂರ್ಣ ಅರ್ಜಿಗಳನ್ನು ಮತ್ತು ಆನ್‌ಲೈನ್‌ ವಿಧಾನವನ್ನು ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಇಲಾಖಾ 
ಪರೀಕ್ಷೆಗಾಗಿ ಸಲ್ಲಿಸಿದ ಅರ್ಜಿಗಳನ್ನು ಅಭ್ಯರ್ಥಿಗಳೊ೦ದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ/ಸೂಚನೆಯನ್ನೂ ನೀಡದೇ ತಿರಸ್ಕರಿಸಲಾಗುವುದು. 

(5) ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಭರ್ತಿ ಮಾಡುವ ಮುನ್ನ ಆಯೋಗದ ವೆಬ್‌ಸೈಟ್‌ನಲ್ಲಿ ಲಭ್ಯವಿರುವ ಸೂಚನೆಗಳನ್ನು ಗಮನಿಸಿ ಈ 
ಸೂಚನೆಗಳಿಗೆ ಅನುಸಾರವಾಗಿಯೇ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 

(6) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ಎರುದ್ಧ ಆಯೋಗವು ಶಿಸ್ತು ಕ್ರಮ / ಕಾನೂನಿನನ್ವಯ ಸೂಕ್ತ 
ಕ್ರಮಕೈಗೊಳ್ಳುವುದು. 

(7) ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಶುಲ್ಕವನ್ನು ಸ್ಕ್ಯಾನರ್‌ ಸೌಲಭ್ಯವಿರುವ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ ಶಾಖೆಯಲ್ಲಿ ಅಂಚೆ 
ಕಛೇರಿಯ ವ್ಯವಹಾರದ ವೇಳೆಯಲ್ಲಿ ಸಂದಾಯ ಮಾಡಬಹುದಾಗಿದ್ದು, ಈ ಬಗ್ಗೆ ಆಯೋಗದ ವೆಬ್‌ಸೈಟ್‌ನಲ್ಲಿ ಪ್ರಕಟಸಲಾಗಿರುವ 1713 ಅಂಚೆ 
ಕಛೇರಿ ಶಾಖೆಗಳ ಪಟ್ಟಿಯನ್ನು ನೋಡತಕ್ಕದ್ದು. ಈ ಅಂಚೆ ಕಛೇರಿಯ ಶಾಖೆಗಳನ್ನು ಹೊರತುಪಡಿಸಿ ಉಳಿದ ಶಾಖೆಗಳಲ್ಲಿ ಅಥವಾ ಇತರೆ 
ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡಲಾಗುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


(8) ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಎದುರಾಗಬಹುದಾದ ಸಮಸ್ಯೆಗಳಿಂದ ಪಾರಾಗಲು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದವರೆಗೂ ಕಾಯದೇ ಸಾಕಷ್ಟು ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನಿಸತಕ್ಕದ್ದು. ಒಮ್ಮೆ ಅರ್ಜಿ ಶುಲ್ಕವನ್ನು 





೧೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 





ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ 
ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. 


(9) ಅಭ್ಯರ್ಥಿಯು ತನ್ನ ಹುದ್ದೆಗೆ ಸಂಬಂಧಿಸಿದಂತೆ 1974ರ ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ 
ಪರೀಕ್ಷೆಗಳು) ನಿಯಮಾವಳಿ ರೀತ್ಕಾ ಷೆಡ್ಕೂಲ್‌-11ರಲ್ಲಿ ಕಡ್ಡಾಯಗೊಳಿಸಿದ ವಿಷಯಗಳಿಗೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ತನಗೆ 
ಸಂಬಂಧಪಡದ ಇತರೇ ಇಲಾಖೆಗಳ ವಿಷಯಗಳಲ್ಲಿ ಪರೀಕ್ಷೆ ಬರೆಯಲು ಅರ್ಜಿಯನು ಯಾವುದೇ ಕಾರಣಕ್ಕೂ ಸಲ್ಲಿಸತಕ್ಕದ್ದಲ್ಲ. ಹಾಗೆಯೇ 
ಅಭ್ಯರ್ಥಿಯು ತಾನು ಶುಲ್ಕ ಸಂದಾಯ ಮಾಡಿರುವೆನೆಂಬ ಮಾತ್ರಕ್ಕೆ ಪರೀಕ್ಷೆ ಬರೆಯಲು ಹಕ್ಕುಳ್ಳವನಾಗಿರುವೆನೆ೦ದು ಭಾವಿಸತಕ್ಕದ್ದಲ್ಲ. 


(10) _ಎಸ್‌.ಎ.ಎಸ್‌. ವಿಷಯಗಳಿಗೆ ಸಂಬಂಧಿಸಿದಂತೆ ಸೂಚನೆ: ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) 
ನಿಯಮಗಳು, 1974ರಲ್ಲಿನ ಷೆಡ್ಯೂಲ್‌-11ರಲ್ಲಿ ಕಡ್ಡಾಯಗೊಳಿಸಿದ ನೌಕರರು ಮಾತ್ರ ಸಬಾರ್ಡಿನೇಟ್‌ ಅಕೌಂಟ್ಸ್‌ ಸರ್ವಿಸ್‌ (ಎಸ್‌.ಎ.ಎಸ್‌.) 
ವಿಷಯಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಎಸ್‌.ಎ.ಎಸ್‌ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕಾಗುವ ನೌಕರರು ಪ್ರಥಮ ದರ್ಜೆ/ದ್ವಿತೀಯ ದರ್ಜೆ 
ಸಹಾಯಕರಾಗಿದ್ದಲ್ಲಿ ಅವರು ಸೇವೆಗೆ ನೇಮಕಗೊಂಡ ದಿನಾಂಕದಿಂದ ಪ್ರಥಮ ದರ್ಜೆ ಸಹಾಯಕರಾಗಿ ಮೂರು ವರ್ಷಗಳಿಗಿಂತ ಕಡಿಮೆ 
ಇರದ ಅಥವಾ ದ್ವಿತೀಯ ದರ್ಜೆ ಸಹಾಯಕರಾಗಿ ಆರು ವರ್ಷಗಳಿಗಿಂತ ಕಡಿಮೆ ಇರದ ಅವಧಿಯ ಸೇವೆ ಸಲ್ಲಿಸಿದ್ದು, ಅಕೌಂಟ್ಸ್‌ ಹೈಯರ್‌ 
ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ತೇರ್ಗಡೆಯಾಗಿದ್ದಲ್ಲಿ ಮಾತ್ರ ಸದರಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅಂತಹ 
ಅಭ್ಯರ್ಥಿಗಳು ಅವರ ಸೇವಾ ಅವಧಿಯನ್ನು ಮತ್ತು ಅಕೌಂಟ್ಸ್‌ ಹೈಯರ್‌ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಗ್ಗೆ ವಿವರಗಳನ್ನು 
ಆನ್‌ಲೈನ್‌ ಅರ್ಜಿಯ ನಿಗದಿತ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಹಾಗೂ ಈ ಬಗ್ಗೆ ಅಧಿಸೂಚನೆಯ ಅನುಬಂಧ-”ಡಿ'ನಲ್ಲಿ 
ನೀಡಲಾಗಿರುವ ನಮೂನೆಯಲ್ಲಿ ತಮ್ಮ ಕಛೇರಿ ಮುಖ್ಯಸ್ಥರಿಂದ ಪ್ರಮಾಣಪತ್ರ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ:20-11- 
2014ರಂದು ಸಂಜೆ 5.00 ಗಂಟೆಯೊಳಗೆ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಸಲ್ಲಿಸತಕ್ಕದ್ದು. ನಿಗದಿತ ದಿನಾಂಕದ ನಂತರ 
ಸ್ವೀಕೃತವಾಗುವ ಪ್ರಮಾಣಪತ್ರ ಮತ್ತು ಅನುಬಂಧ-"ಡಿ'ಯನ್ನು ಸಲ್ಲಿಸುವ ಅಭ್ಯರ್ಥಿಗಳ ಅರ್ಜಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ 
ವ್ಯವಹಾರವಿಲ್ಲದೆ/ಸೂಚನೆಯನ್ನು ನೀಡದೆ ತಿರಸ್ಕರಿಸಲಾಗುವುದು. 

(11) ಕೇಂದ್ರ ಪರಿಹಾರ ಸಮಿತಿಯು ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟರುವ ಸಂಸ್ಥೆಯಾಗಿರುವ ಕಾರಣ ಅಲ್ಲಿಯ ಸಿಬ್ಬಂದಿ ವರ್ಗದವರು ಆಯೋಗವು 
ನಡೆಸುವ ಇಲಾಖಾ ಪರೀಕ್ಷೆಗಳಾದ ಅಕೌಂಟ್ಸ್‌ ಹೈಯರ್‌, ಅಕೌಂಟ್ಸ್‌ ಲೋಯರ್‌, ಜನರಲ್‌ ಲಾ ಇತ್ಯಾದಿ ಕಡ್ಡಾಯಗೊಳಿಸಲಾದ ಸೇವಾ 
ಪರೀಕ್ಷೆಗಳಿಗೆ ಹಾಜರಾಗಲು ಅರ್ಹರಾಗುತ್ತಾರೆ. 


(12) ಸರ್ಕಾರವು ಇತರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಇಲಾಖಾ ಪರೀಕ್ಷೆಗಳನ್ನು ನಿಗದಿಪಡಿಸಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದಲ್ಲಿ 
ಅಂತಹವರು ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗುತ್ತಾರೆ. 


1. ಅಭ್ಯರ್ಥಿಗಳು ಆನ್‌ಲೈನ್‌(On-line) ಮುಖಾಂತರ ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಹಂತಗಳನ್ನು ಅನುಕ್ರಮವಾಗಿ ಈ 
ಕೆಳಕಂಡಂತೆ ವಿವರಿಸಲಾಗಿದೆ. 


ಹಂತ-1: ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್‌ “"ttp://kpsc.kar.nic.in’ ನ್ನು ತೆರೆದ ಕೂಡಲೇ ಕಂಪ್ಯೂಟರ್‌ ಪರದೆಯ ಮೇಲೆ 
“ONLINE APPLICATION FOR DEPARTMENTAL EXAMS-SECOND SESSION 2014’ ಎ೦ದು ಮೂಡುತ್ತದೆ. 
ಆನ್‌ಲೈನ್‌ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಧಿಸೂಚನೆಯನ್ನು ಮತ್ತು ಸೂಚನೆಗಳನ್ನು ಕಡ್ಡಾಯವಾಗಿ ಓದತಕ್ಕದ್ದು 
ಮತ್ತು ಅಂತಿಮವಾಗಿ ನಿಯಮ ಮತ್ತು ಷರತ್ತುಗಳನ್ನು ಕೆಳಗಿನ ಚೆಕ್‌ ಬಾಕ್ಸ್‌ ಅನ್ನು ಒತ್ತುವ ಮೂಲಕ ಒಪ್ಪಿಕೊಳ್ಳತಕ್ಕದ್ದು ಮತ್ತು Open Application 


Button ಅನ್ನು Press ಮಾಡಿ ಮುಂದುವರೆಯಬೇಕು. 

ಸೂಚನೆ: ಅರ್ಜಿ ಭರ್ತಿ ಮಾಡುವ ಸಮಯದಲ್ಲಿ ಎದುರಾಗುವ ತಾಂತ್ರಿಕ ತೊಂದರೆಗಳಿಗೆ ಸಹಾಯವಾಣಿ ಸಂಖ್ಯೆ:9901294490/9632320751 
ಅನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳತಕ್ಕದ್ದು. 

ಹಂತ-2: ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚಿನ ಭಾವಚಿತ್ರವನ್ನು ಒಂದು ಸ್ವಚ್ಛವಾದ ಬಿಳಿ ಹಾಳೆಯ ಮೇಲೆ 
ಲಗತ್ತಿಸಿ ಅದರ ಕೆಳಗೆ ಕಪ್ಪು ಶಾಯಿಯ ಸೈಜ್‌/ಮಾರ್ಕರ್‌ ಪೆನ್ನಿನಿಂದ ಸಹಿ ಮಾಡಿ (ಯಾವುದೇ ಕಾರಣಕ್ಕೂ ಭಾವ ಚಿತ್ರದ ಮೇಲೆ ಸಹಿ ಮಾಡಬಾರದು) 
ನಂತರ ಭಾವಚಿತ್ರ (Photಂ) ಮತ್ತು ಸಹಿಯನ್ನು ಒಳಗೊಂಡಂತೆ ಈ ಕೆಳಗಿನ ಅಳತೆ ಪ್ರಕಾರ ಸ್ಕ್ಯಾನ್‌ ಮಾಡಿ ಇಟ್ಟುಕೊಂಡಿರತಕ್ಕದ್ದು. 




















ಪಾಸ್‌ಪೊರ್ಟ್‌ ಭಾವಚಿತ್ರ ಹಾಗೂ ಸಹಿ ಅಳತೆ 





file 5170651000 





DPI Setting = 100601 





Image Scale =100% 





color =True color 





Type=JPEG/APG 


ಹಂತ-3: ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿದ ವಿವರಗಳನ್ನು ಮತ್ತೊಮ್ಮೆ 
ಕೂಲಂಕಷವಾಗಿ ಪರಿಶೀಲಿಸಿಕೊಂಡು, ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೆಂದು ಖಚಿತಪಡಿಸಿಕೊಂಡ ನಂತರ Preview Button ಅನ್ನು ಒತ್ತಿ 


ಮುಂದುವರೆಯಬೇಕು. 

ಹಂತ-4: ನಿಮ್ಮ ಅರ್ಜಿಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಪೂರ್ವ ದರ್ಶನದ(Preview) ಪುಟದಲ್ಲಿ Edit Button ಅನ್ನು 
ಒತ್ತಿ. ನಿಮ್ಮ ಅರ್ಜಿಯಲ್ಲಿನ ವಿವರಗಳು ಸರಿ ಇರುವುದನ್ನು ಖಚಿತಪಡಿಸಿಕೊಂಡು, ನೀವು ಸ್ಕ್ಯಾನ್‌ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು 
upload ಮಾಡಲು Next Button ಅನ್ನು ಒತ್ತಿ. 











ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ೧೨೧೭ 





ಸೂಚನೆ: ಈ ಹಂತದಲ್ಲಿ ಪರದೆಯ ಮೇಲೆ ಮೂಡಲಾದ ಅಭ್ಯರ್ಥಿಯ ಸppcation ID ಮತ್ತು DOB ಅನ್ನು ತಪ್ಪದೇ ಬರೆದಿಟ್ಟುಕೊಳ್ಳತಕ್ಕದ್ದು 
ಹಾಗೂ ಈ ಪ್ರತಿಯನ್ನು ಅಭ್ಯರ್ಥಿಯು ನೋಂದಾಯಿಸಿದ ಇ-ಮೇಲ್‌ ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇ-ಮೇಲ್‌ ಮೂಲಕ ಕಳುಹಿಸಲಾಗುವುದು. 
ಅಭ್ಯರ್ಥಿಯು Edit Application Button ಅನ್ನು ಒತ್ತಿ ಅವರ 0010೩008 ID ಮತ್ತು DOB ಅನ್ನು ಬಳಸಿ ತಮ್ಮ ವಿವರಗಳನ್ನು ಅಪ್‌ ಲೋಡ್‌ 


ಮಾಡಬಹುದು ಅಥವಾ ಅಪ್‌ ಲೋಡ್‌ ಮಾಡಿದ ಮಾಹಿತಿಯನ್ನು ಬದಲಾಯಿಸಬಹುದು. 


ಹಂತ-5: ಈ ಹಂತದಲ್ಲಿ ಸ್ಕ್ಯಾನ್‌ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು ಟpಂad ಮಾಡತಕ್ಕದ್ದು. Photo upload ಮಾಡಿದ 
ನಂತರ Submit Button ಮೇಲೆ ಕ್ಲಿಕ್‌ ಮಾಡತಕ್ಕದ್ದು, ಆನಂತರವೇ ಸppcation Preview ಮೂಡಲಿದ್ದು, ಅದನ್ನು Download 
ಮಾಡಿಕೊಳ್ಳತಕ್ಕದ್ದು ಮತ್ತು ಅರ್ಜಿಯ ಪ್ರತಿಯನ್ನು ಕಡ್ಡಾಯವಾಗಿ ಅಭ್ಯರ್ಥಿಗಳು ತಮ್ಮೊಂದಿಗೆ ಇಟ್ಟುಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದಾಗ ಈ 
ಪ್ರತಿಯನ್ನು ಹಾಜರುಪಡಿಸಬೇಕು. ಅಭ್ಯರ್ಥಿಯು ಈ ಹಂತದಲ್ಲಿ Submit Button ಅನ್ನು ಒತ್ತಿದರೆ ತಮ್ಮ ಅರ್ಜಿಯಲ್ಲಿನ ಯಾವುದೇ ವಿವರವನ್ನು 
ಬದಲಾಯಿಸಲು ಸಾಧ್ಯವಿರುವುದಿಲ್ಲ. 

ಸೂಚನೆ: ಅಭ್ಯರ್ಥಿಯು Photo ಹಿ Sign Upload Button ಅನ್ನು ಒತ್ತಿ, ಅವರ Application ID ಮತ್ತು DOB ಅನ್ನು ಬಳಸಿ ತಮ್ಮ 
ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್‌ ಲೋಡ್‌ ಮಾಡಬಹುದು ಅಥವಾ ತಪ್ಪಾದಲ್ಲಿ ಅದನ್ನು ಬದಲಾಯಿಸಬಹುದು. ಒಂದು ವೇಳೆ ಅಭ್ಯರ್ಥಿಯು ತಮ್ಮ 
ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್‌ ಲೋಡ್‌ ಮಾಡದಿದ್ದರೆ ಅವರ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. 


ಹಂತ-6: ಅರ್ಜಿಯ ಮುದ್ರಣವನ್ನು ಪಡೆಯಲು Print Application Button ಅನ್ನು ಒತ್ತಿ ಅನಂತರವೇ Application Preview 
ಮೂಡಲಿದ್ದು, ಅಭ್ಯರ್ಥಿಗಳು ಅರ್ಜಿಯ ಪ್ರತಿಯನ್ನು ಕಡ್ಡಾಯವಾಗಿ Download ಮಾಡಿಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದಾಗ ಈ ಪ್ರತಿಯನ್ನು 
ಹಾಜರುಪಡಿಸಬೇಕು. ನಂತರ ಅರ್ಜಿ ಶುಲ್ಕವನ್ನು ಪಾವತಿಸುವುದಕ್ಕೆ Post Office Challan Button ಅನ್ನು ಒತ್ತಿ Challan ಪ್ರತಿಯನ್ನು 
Download ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ-ಪಾವತಿ ಅಂಚೆ ಕಛೇರಿಗೆ ಹೋಗಿ, ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ. 


ಅಂತಿಮವಾಗಿ ಪೋಸ್ಟ್‌ ಆಫೀಸ್‌ ರಸೀದಿಯನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ. 


ಸೂಚನೆ: ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿ:30-10-2014(ಮಧ್ಯಾಹ್ನ 2.00 ಗ೦ಂಟೆ)ರ ನಂತರ ಶುಲ್ಕವನ್ನು ಸಂದಾಯ 
ಮಾಡಲು ಅವಕಾಶವಿರುವುದಿಲ್ಲ. ಡಿ.ಡಿ. ಪೋಸ್ಟಲ್‌ ಆರ್ಡರ್‌, ಮನಿ ಆರ್ಡರ್‌, ಬ್ಯಾಂಕರ್ಸ್‌ ಚೆಕ್‌ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಸಂದಾಯ 
ಮಾಡದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


2. ಶುಲ್ಕ ಪಾವತಿ: 


ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಬೇಕಾದ ಚಲನ್‌ನ ದ್ವಿಪ್ರತಿಯನ್ನು dಂwಗ 1086 ಮಾಡಿಕೊಳ್ಳಬೇಕು. 


ಡೌನ್‌ಲೋಡ್‌ ಮಾಡಿಕೊಂಡ ಚಲನ್‌ನಲ್ಲಿ ಬಾರ್‌ಕೋಡ್‌ ಇದ್ದು, ಅದು ಹಾಳಾಗದಂತೆ ಅಭ್ಯರ್ಥಿಗಳು ಎಚ್ಚರವಹಿಸತಕ್ಕದ್ದು. ಭರ್ತಿ ಮಾಡಿದ ಅರ್ಜಿಯನ್ನು 
ಸಲ್ಲಿಸಿ ಚಲನ್‌ ಅನ್ನು 60% 10806 ಮಾಡಿಕೊಂಡ ತರುವಾಯ ಶುಲ್ಕವನ್ನು ಸ್ಕ್ಯಾನರ್‌ ಸೌಲಭ್ಯವುಳ್ಳ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ 
ಶಾಖೆಯಲ್ಲಿ ಸಂದಾಯ ಮಾಡಬಹುದಾಗಿದೆ. ಹೋಬಳಿ, ತಾಲ್ಲೂಕು, ಜಿಲ್ಲಾ ಮಟ್ಟದಲ್ಲಿ ಗಣಕೀಕೃತ ಸೌಲಭ್ಯವಿರುವ ಅಂಚೆ ಕಛೇರಿಯ 1713 ಶಾಖೆಗಳು 
ಹಾಗೂ ಅಂಚೆ ಕಛೇರಿಗಳು ಕರ್ತವ್ಯ ನಿರ್ವಹಿಸುವ ಕಾಲಾವಧಿಯ(Timings) ಪಟ್ಟಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ವೀಕ್ಷಿಸಬಹುದು. ಶುಲ್ಕವನ್ನು 
ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 30-10-2014ರಂದು ಮಧ್ಯಾಹ್ನ 2:00 ಗಂಟೆ ಆಗಿದ್ದು, ಆ ನಂತರ ಶುಲ್ಕವನ್ನು ಸಂದಾಯ ಮಾಡಲು 
ಅವಕಾಶವಿರುವುದಿಲ್ಲ. ಅಂಚೆ ಕಛೇರಿಯನ್ನು ಹೊರತುಪಡಿಸಿ ಇತರೆ ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡುವಂತಿಲ್ಲ. ಶುಲ್ಕ ಸಂದಾಯ ಮಾಡದ 
ಅರ್ಜಿಗಳನ್ನು ಯಾವುದೇ ಸೂಚನೆ ನೀಡದೇ ತಿರಸ್ಕತಗೊಳಿಸಲಾಗುವುದು. ಶುಲ್ಕ ಪಾವತಿಸಿದ ಬಗ್ಗೆ ದೃಢೀಕರಣಗೊಂಡಿಲ್ಲದಿರುವ ಅಭ್ಯರ್ಥಿಗಳು ಅಂಚೆ ಕಛೇರಿಯ 
ಸಹಾಯವಾಣಿ (Help Line) ದೂರವಾಣಿ ಸಂಖ್ಯೆ 080-22392599/080-22392600 ಅನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಒದಗಿಸಿ ಶುಲ್ಕ 


ಪಾವತಿಸಿದ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 

















ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕಗಳು: 





ಹಾಣಿ ಅರ್ಜ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಪ್ರಾರಂಭದ ದಿನಾಂಕ: 30-09-2014 





ಹಾಘ ರ ಸಲ್ರಿಸಲು ಕೊನೆಯ ದಿನಾಂಕ: 29-10-2014 (ಸಂಜೆ 5:00ಗಂಟೆಯೊಳಗೆ) 








ಣಾ) ಶುಲ್ಕ ಸಂದಾಯ ಮಾಡಲು ಕೊನೆಯ ದಿನಾಂಕ: 30-10-2014 
ಸೂಚನೆ: ಎಲ್ಲಾ ದಿನಗಳಂದು ಅಂಚೆ ಕಛೇರಿಯ ವ್ಯವಹಾರದ ವೇಳೆಯೊಳಗೆ ಮತ್ತು ಕೊನೆಯ ದಿನಾಂಕದಂದು ಮಧ್ಯಾಹ್ನ 2.00 ಗಂಟೆಯೊಳಗೆ 
ಶುಲ್ಕ ಸಂದಾಯ ಮಾಡಬಹುದು. 
ವಿಶೇಷ ಸೂಚನೆ:- ಆನ್‌ಲೈನ್‌ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆಗಳು 
ಉದ್ಭವಿಸಿದಲ್ಲಿ ಸಹಾಯವಾಣಿ (Help line) ಸಂಖ್ಯೆ: 080-30574913, 080-30574944 ಮತ್ತು 080-30574945ಗಳನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ 
ಪಡೆದು ಅರ್ಜಿ ಸಲ್ಲಿಸಬಹುದು. 
3. ವಿಷಯ, ವಿಷಯ ಸಂಕೇತಗಳು ಮತ್ತು ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ಶುಲ್ಕದ ವಿವರಗಳು:- 
ಇಲಾಖಾ ಪರೀಕ್ಷೆಯ ವಿವಿಧ ವಿಷಯಗಳು, ಅವುಗಳ ಸಂಕೇತಗಳು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ. ಸಿಆಸುಇ. 6 ಸೇಲೋಸೇ 2010, 
ದಿನಾಂಕ: 06-08-2010 ರನ್ವಯ ನಿಗದಿಪಡಿಸಿರುವ ಪರಿಷ್ಕೃತ ಶುಲ್ಕಗಳ ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ವಿವರಿಸಲಾಗಿದೆ. 


೧೨೧೮ 


ಭಾಗ ೫ 





























































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ 
ವಿಷಯ ನಿಗದಿಪಡಿಸಲಾದ 
ಭಧ ಸಂಕೇತ ಶುಲ್ಕ ರೂ. 
(1) (2) (3) 

ಅಕೌಂಟ್ಸ್‌ ಲೋಯರ್‌ 1 50-00 
ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-1 2 50-00 
ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-2 3 50-00 
ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪ್ರೊಸೀಜರ್‌ ಹೈಯರ್‌ 4 50-00 
ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪ್ರೊಸೀಜರ್‌ ಲೋಯರ್‌ 5 50-00 
ಫಾರೆಸ್ಟ್‌ ಪತ್ರಿಕೆ-1 (ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ್ರ 6 50-00 
ಫಾರೆಸ್ಟ್‌ ಪತ್ರಿಕೆ-2 (ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ್ರ) 7 50-00 
ಜನರಲ್‌ ಲಾ ಭಾಗ-2 8 50-00 
ಹೋಮ್‌ ಗಾರ್ಡ್ಸ್‌ ಮ್ಯಾನ್ಯುಯಲ್‌ 9 50-00 
ಆಕ್ಟ್‌ ಅಂಡ್‌ ರೂಲ್ಸ್‌ ರಿಲೇಟಂಗ್‌ ಟು ವಿಮೆನ್‌ ಅಂಡ್‌ ಚೈಲ್ಡ್‌ ಡೆವಲಪ್‌ಮೆಂಟ್‌ 10 50-00 
ಮೋಟಾರ್‌ ವೆಹಿಕಲ್ಸ್‌ 1] 50-00 
ಮೈನಿಂಗ್‌ ಭಾಗ-1 12 50-00 
ಮೈನಿಂಗ್‌ ಭಾಗ-2 13 50-00 
ಪ್ರಿಸನ್ಸ್‌ 14 50-00 
ಪೋರ್ಟ್ಸ್‌ ಹೈಯರ್‌ 15 50-00 
ಪೋರ್ಟ್‌ ಲೋಯರ್‌ 16 50-00 
ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಮ್ಯಾನ್ಯುಯಲ್‌ ಭಾಗ-1 17 50-00 
ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಮ್ಯಾನ್ಯುಯಲ್‌ ಭಾಗ-2 18 50-00 
ಯೂಥ್‌ ಸರ್ವೀಸ್‌ ಮ್ಯಾನ್ಯುಯಲ್‌ 19 50-00 
ಎಕ್ಸೈಸ್‌ 20 50-00 
ಪೊಲೀಸ್‌ ಮ್ಯಾನ್ಯುಯಲ್‌ 21 50-00 
ಅಕೌಂಟ್ಸ್‌ ಹೈಯರ್‌ 22 100-00 
ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-2 (ಲೋಯರ್‌) 23 100-00 
ಫಾರೆಸ್ಟ್‌ 24 100-00 
ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ದೆರ್ಸ್‌ ಲಾಸ್‌ 25 100-00 
ಲೇಬರ್‌ 26 100-00 
ಲೋಕಲ್‌ ಲಾಸ್‌ ಆಂಡ್‌ ಕಮರ್ಷಿಯಲ್‌ ಬುಕ್‌ ಕೀಪಿಂಗ್‌ 27 100-00 
ಪ್ರೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಹೈಯರ್‌ 28 100-00 
ಪ್ರೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಲೋಯರ್‌ 29 100-00 
ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1 30 100-00 
ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-2 31 100-00 
ಪಿ.ಡಬ್ಲ್ಯೂಡಿ. ಲೋಯರ್‌ 32 100-00 
ರಿಜಿಸ್ಟ್ರೇಷನ್‌ 33 100-00 
ಸಿರಿಕಲ್ಲರ್‌ 34 100-00 
ಕೋ-ಆಪರೇಷನ್‌ 35 100-00 
ಜನರಲ್‌ ಲಾ ಭಾಗ-1 36 100-00 
ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ 37 100-00 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೧೯ 














































































































ಮಾರ್ಕೆಟಿಂಗ್‌ 38 100-00 
ರೆವಿನ್ಯೂ ಹೈಯರ್‌ ಭಾಗ-1 39 100-00 
ರೆವಿನ್ಯೂ ಹೈಯರ್‌ ಭಾಗ-2 40 100-00 
ರೆವಿನ್ಯೂ ಲೋಯರ್‌ 4] 100-00 
ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-1 (ಹೈಯರ್‌) 42 100-00 
ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ 43 100-00 
ಇನ್ಸೂರೆನ್ಸ್‌ ಅಡ್ಡಾನ್ಸ್‌ಡ್‌ 44 100-00 
ಇನ್ಸೂರೆನ್ಸ್‌ ಹೈಯರ್‌ 45 100-00 
ಇನ್ಷೂರೆನ್ಸ್‌ ಲೋಯರ್‌ 46 100-00 
ಕನ್ನಡ ಭಾಷಾ ಪರೀಕ್ಷೆ 47 100-00 
ಘುಡ್‌ ಅಂಡ್‌ ಸಿವಿಲ್‌ ಸಫ್ಲೈಸ್‌ ಎಕ್ಸಾಮಿನೇಷನ್‌ 48 100-00 
ಕರ್ನಾಟಕ ಕನ್ಸ್ಯೂಮರ್‌ ಪ್ರೊಟಕ್ಷನ್ಸ್‌ ಸ್ಟೇಟ್‌ ಕಮಿಷನ್‌ ಅಂಡ್‌ ಡಿಸ್ಟ್ರಿಕ್ಟ್‌ ಫೋರಮ್‌ ಸರ್ವಿಸ್‌ 49 100-00 
ಎಕ್ಸಾಮಿನೇಷನ್‌ 

ಇಂಡಿಯನ್‌ ಕಾಂಟ್ರಾಕ್ಟ್‌ ಆಕ್ಟ್‌ 51 50-00 
ಕೆ.ಪಿ.ಎಸ್‌.ಸಿ. ಮ್ಯಾನ್ಯುಯಲ್‌ 52 50-00 
ಕೆ.ಪಿ.ಎಸ್‌.ಸಿ. ರಿಕ್ರೂಟ್‌ಮೆಂಟ್‌ ರೂಲ್ಸ್‌ 53 50-00 
ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-1 54 100-00 
ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-2 55 50-00 
ಸ್ಪೆಷಲ್‌ ಲಾಸ್‌ ಅಂಡ್‌ ಸರ್ವೀಸ್‌ ರೂಲ್ಸ್‌ 56 50-00 
ಟ್ರಾನ್ಸ್‌ಲೇಷನ್‌ ಟೆಸ್ಟ್‌ 58 50-00 
ಎಸ್‌.ಎ.ಎಸ್‌ ಭಾಗ-1 61 100-00 
ಎಸ್‌.ಎ.ಎಸ್‌ ಭಾಗ-2 62 100-00 
ಎಸ್‌.ಎ.ಎಸ್‌ ಭಾಗ-3 63 100-00 
ಟ್ರೆಜರಿ ಅಕೌಂಟ್ಸ್‌ ಭಾಗ-1 64 100-00 
ಟ್ರೆಜರಿ ಅಕೌಂಟ್ಸ್‌ ಭಾಗ-2 65 100-00 
ಎಲೆಕ್ಟ್ರಿಸಿಟಿ ಲಾಸ್‌ ಎಕ್ಸಾಮಿನೇಷನ್‌ 66 100-00 
ಎಲೆಕ್ಟ್ರಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಹೈಯರ್‌) ಎಕ್ಸಾಮಿನೇಷನ್‌ ಭಾಗ-1 67 50-00 
ಎಲೆಕ್ಟಿಸಿಟಿ(ಆಡಿಟ್‌ ಅಂಡ್‌ ಅಕೌಂಟ್ಸ್‌ಲಾಸ್‌(ಹೈಯರ್‌)ಎಕ್ಸಾಮಿನೇಷನ್‌ ಭಾಗ-2 68 50-00 
ಎಲೆಕ್ಟ್ರಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌ ಲಾಸ್‌ (ಲೋಯರ್‌) ಎಕ್ಸಾಮಿನೇಷನ್‌ 70 50-00 
ಕರ್ನಾಟಕ ಅಡ್ಡಿನಿಸ್ಟೇಟಿವ್‌ ಟ್ರಿಬ್ಯೂನಲ್‌ ಎಕ್ಸಾಮಿನೇಷನ್‌ 71 50-00 
ಕನ್ನಡ ಭಾಷೆ (ಐ.ಎ.ಎಸ್‌, ಐ.ಪಿ.ಎಸ್‌ ಮತ್ತು ಐ.ಎಫ್‌.ಎಸ್‌ ಅಧಿಕಾರಿಗಳಿಗೆ ಮಾತ್ರ) 72 100-00 
ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ ಮಾತ್ರ * 73 100-00 





* ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ನಿಯಮ 5ರ ಮೇರೆಗೆ ಮತ್ತು ಸರ್ಕಾರವು 
ಕಾಲಕಾಲಕ್ಕೆ ಹೊರಡಿಸುವ ಆದೇಶದ ಮೇರೆಗೆ ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಿಂದ ವಿನಾಯಿತಿ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಕನ್ನಡ 
ಭಾಷಾ ವಿಷಯದ ಮೌಖಿಕ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 


ಪ್ರಮಾಣಪತ್ರ ರವಾನೆ ಶುಲ್ಕ:- ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ನೋಂದಾಯಿತ ಅಂಚೆ ಮೂಲಕ 


ರವಾನಿಸಲಾಗುತ್ತಿದ್ದು, ಈ ಸಂಬಂಧ ಅಭ್ಯರ್ಥಿಗಳು ಮೇಲಿನ ವಿಷಯಗಳಿಗೆ ನಿಗದಿಪಡಿಸಿದ ಪರೀಕ್ಷಾ ಶುಲ್ಕದ ಜೊತೆಗೆ ನೋಂದಾಯಿತ ಅಂಚೆ 
(Registered Post) ವೆಚ್ಚ ರೂ. 30/-ಗಳನ್ನೂ ಸಹ ಶುಲ್ಕ ಪಾವಶಿಸುವ ಸಂದರ್ಭದಲ್ಲಿಯೇ ಒಟ್ಟಾರೆಯಾಗಿ ಪಾವತಿಸತಕ್ಕದ್ದು. 





4. ಪರೀಕ್ಷಾ ವಿಧಾನ:- 

ಇಲಾಖಾ ಪರೀಕ್ಷೆಗೆ ಸಂಬಂಧಿಸಿದ ಕೆಲವು ವಿಷಯಗಳಿಗೆ /ಪತ್ರಿಕೆಗಳಿಗೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಹಾಗೂ ಇನ್ನು ಕೆಲವು 
ವಿಷಯಗಳಿಗೆ/ಪತ್ರಿಕೆಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ವಸ್ತು ನಿಷ್ಠ ಮಾದರಿ ಮತ್ತು ವಿವರಣಾತ್ಮಕ ಮಾದರಿಯ ಪರೀಕ್ಷೆ 
ನಡೆಸಲಾಗುವ ವಿಷಯಗಳ / ಪತ್ರಿಕೆಗಳ ಮಾಹಿತಿಯು ಕೆಳಗಿನಂತಿದೆ. 





























































































































೧೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 
(ಅ) ಇಲಾಖಾ ಪರೀಕ್ಷೆಗಳಲ್ಲಿ ಕೆಳಕಂಡ ವಿಷಯ/ಪತ್ರಿಕೆಗಳಿಗೆ ವಸ್ತುನಿಷ್ಠ ಬಹುಆಯ್ಕೆ ಮಾದರಿಯಲ್ಲಿ (OBJECTIVE TYPE 
MULTIPLE CHOICE ) ಪರೀಕ್ಷೆ ನಡೆಸಲಾಗುವುದು. 
ಕ್ರಸ. ವಿಷಯ ಕ್ರಸ. ವಿಷಯ 
(1) (2) (1) (2) 
1 ಅಕೌಂಟ್ಸ್‌ ಲೋಯರ್‌ 32 | ಪಿ.ಡಬ್ಬ್ಯೂಡಿ. ಲೋಯರ್‌ 
2 ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-1 33 ರಿಜಿಸ್ಟ್ರೇಷನ್‌ 
3 ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-2 34 ಸಿರಿಕಲ್ಲರ್‌ 
4 | ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪ್ರೊಸೀಜರ್‌ ಹೈಯರ್‌ 35 | ಕೋ-ಆಪರೇಷನ್‌ 
5 | ಎಂಪ್ಲಾಯ್‌ಮೆಂಟ್‌ ಎಕ್ಸಚೇಂಜ್‌ ಪ್ರೊಸೀಜರ್‌ ಲೋಯರ್‌ 36 | ಜನರಲ್‌ ಲಾ ಭಾಗ-1 
6 | ಫಾರೆಸ್ಟ್‌ ಪತ್ರಿಕೆ-! 37 | ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ 
(ಫಾರೆಸ್ಟ್‌ ಗಾರ್ಡ್‌ಗಳಿಗೆ ಮಾತ್ರ 
7 ಫಾರೆಸ್ಟ್‌ ಪತ್ರಿಕೆ-2(ಫಾರೆಸ್ಟ್‌ ಗಾರ್ಡ್‌ಗಳಿಗೆ ಮಾತ್ರ) 38 | ಮಾರ್ಕೆಟಿಂಗ್‌ 
8 ಜನರಲ್‌ ಲಾ ಭಾಗ-2 39 | ರೆವಿನ್ಯೂ ಹೈಯರ್‌ ಭಾಗ-1 
9 ಹೋಮ್‌ ಗಾರ್ಡ್‌ ಮ್ಯಾನ್ಯುಯಲ್‌ 40 | ರೆವಿನ್ಯೂ ಹೈಯರ್‌ ಭಾಗ-2 
10 | ಆಕ್ಟ್‌ ಅಂಡ್‌ ರೂಲ್ಸ್‌ ರಿಲೇಟಿಂಗ್‌ ಟು ವಿಮೆನ್‌ ಅಂಡ್‌ ಚೈಲ್ಡ್‌ | 4 | ರೆವಿನ್ಯೂ ಲೋಯರ್‌ 
ಡೆವಲಪ್‌ಮೆಂಟ್‌ 
11 | ಮೋಟಾರ್‌ ವೆಹಿಕಲ್ಫ್‌ 42 | ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-1(ಹೈಯರ್‌) 
12 | ಮೈನಿಂಗ್‌ ಭಾಗ-1 43 | ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ 
13 | ಮೈನಿಂಗ್‌ ಭಾಗ-2 44 | ಇನ್ಸೂರೆನ್ಸ್‌ ಅಡ್ವಾನ್ಸ್‌ಡ್‌ 
14 | ಪ್ರಿಸನ್ಸ್‌ 45 | ಇನ್ಸೂರೆನ್ಸ್‌ ಹೈಯರ್‌ ಪತ್ರಿಕೆ-1 ಮತ್ತು ಪತ್ರಿಕೆ-3 
15 | ಪೋರ್ಟ್‌ ಹೈಯರ್‌ 46 | ಇನ್ನೂರೆನ್ಸ್‌ ಲೋಯರ್‌ ಪತ್ರಿಕೆ-1 ಮತ್ತು ಪತ್ರಿಕೆ-3 
16 | ಪೋರ್ಟ್‌ ಲೋಯರ್‌ 47 | ಫುಡ್‌ ಅಂಡ್‌ ಸಿವಿಲ್‌ ಸಫ್ಲೈಸ್‌ ಎಕ್ಸಾಮಿನೇಷನ್‌ 
17 | ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ | 48 | ಕರ್ನಾಟಕ ಕನ್ಸ್ಯೂಮರ್‌ ಪ್ರೊಟಕ್ಷನ್ಸ್‌ ಸ್ಟೇಟ್‌ ಕಮಿಷನ್‌ ಅಂಡ್‌ 
ಮ್ಯಾನ್ಯುಯಲ್‌ ಭಾಗ-1 ಡಿಸ್ಟಿಕ್ಟ್‌ ಫೋರಮ್‌ ಸರ್ವೀಸ್‌ ಎಕ್ಸಾಮಿನೇಷನ್‌ 
18 | ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ | 49 | ಇಂಡಿಯನ್‌ ಕಾಂಟ್ರಕ್ಟ್‌ ಆಕ್ಟ್‌ 
ಮ್ಯಾನ್ಯುಯಲ್‌ ಭಾಗ-2 
19 | ಯೂಥ್‌ ಸರ್ವೀಸ್‌ ಮ್ಯಾನ್ಯುಯಲ್‌ 50 ! ಕೆ.ಪಿ.ಎಸ್‌.ಸಿ. ಮ್ಯಾನ್ಯುಯಲ್‌ 
20 | ಎಕ್ಸೈಸ್‌ 51 | ಕೆ.ಪಿ.ಎಸ್‌.ಸಿ. ರಿಕ್ರೂಟ್‌ಮೆಂಟ್‌ ರೂಲ್ಸ್‌ 
21 | ಪೊಲೀಸ್‌ ಮ್ಯಾನ್ಯುಯಲ್‌ 52 | ಸೆಕ್ರೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-1 
22 | ಅಕೌಂಟ್ಸ್‌ ಹೈಯರ್‌ 53 | ಸ್ಪೆಷಲ್‌ ಲಾಸ್‌ ಅಂಡ್‌ ಸರ್ವೀಸ್‌ ರೂಲ್ಸ್‌ 
23 | ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-2 (ಲೋಯರ್‌) 54 | ಎಸ್‌.ಎ.ಎಸ್‌. ಭಾಗ-1 ಪತ್ರಿಕೆ-2 ಮತ್ತು ಪತ್ರಿಕೆ-3 
24 | ಫಾರೆಸ್ಟ್‌ 55 | ಎಸ್‌.ಎ.ಎಸ್‌. ಭಾಗ-2 
25 ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ದೆರ್ಸ್‌ ಲಾಸ್‌ 56 | ಎಸ್‌.ಎ.ಎಸ್‌. ಭಾಗ-3 
26 | ಲೇಬರ್‌ 57 | ಟ್ರೆಜರಿ ಅಕೌಂಟ್ಸ್‌ ಭಾಗ-1 ಪತ್ರಿಕೆ-2 ಮತ್ತು ಪತ್ರಿಕೆ-3 
27 | ಲೋಕಲ್‌ ಲಾಸ್‌ ಆಂಡ್‌ ಕಮರ್ಷಿಯಲ್‌ ಬುಕ್‌ ಕೀಪಿಂಗ್‌ 58 | ಟ್ರೆಜರಿ ಅಕೌಂಟ್ಸ್‌ ಭಾಗ-2 
28 | ಪ್ರೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಹೈಯರ್‌ 59 | ಎಲೆಕ್ಟಿಸಿಟಿ ಲಾಸ್‌ ಎಕ್ಸಾಮಿನೇಷನ್‌ 
ಪತ್ರಿಕೆ-1 
29 | ಪ್ರೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಲೋಯರ್‌ 60 ಎಲೆಕ್ಟ್ರಿಸಿಟ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಹೈಯರ್‌) 
ಎಕ್ಸಾಮಿನೇಷನ್‌ ಭಾಗ-1 
30 | ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1 ಪತ್ರಿಕೆ-2 61 ಎಲೆಕ್ಟ್ರಿಸಿಟ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಲೋಯರ್‌) 
ಎಕ್ಸಾಮಿನೇಷನ್‌ 
31 | ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-2 62 | ಕರ್ನಾಟಕ ಅಡ್ಡಿನಿಸ್ಟೇಟಿವ್‌ ಟ್ರಬ್ಯೂನಲ್‌ ಎಕ್ಸಾಮಿನೇಷನ್‌ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೨೧ 





ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪರೀಕ್ಷೆಗೆ ಓ.ಎಂ.ಆರ್‌. (OMR SHEET) ಹಾಳೆಯಲ್ಲಿ ಮಾತ್ರ ಉತ್ತರಿಸಬೇಕು. ಓ.ಎಂ.ಆರ್‌. ಉತ್ತರಹಾಳೆ 
ಮಾದರಿ ಪ್ರತಿಯನ್ನು ಹಾಗೂ ಅಭ್ಯರ್ಥಿಗಳಿಗೆ ನೀಡಲಾದ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 

ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ವಿಷಯಗಳಲ್ಲಿನ ಪಶ್ನೆಪತ್ರಿಕೆಗಳಲ್ಲಿ ಪ್ರತಿ ಪ್ರಶ್ನೆಗೂ ನಾಲ್ಕು ಸಂಭವನೀಯ ಉತ್ತರಗಳಿರುತ್ತವೆ. ಪ್ರತಿ ಪಕ್ನೆಗೆ 
ನೀಡಲಾದ ನಾಲ್ಕು ಉತ್ತರಗಳ ಪೈಕಿ ಒ೦ದು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರಿಸಬೇಕಿರುತ್ತದೆ. ಪ್ರತಿ ಪ್ರಶ್ನೆಗೂ ಆಯ್ಕೆ ಮಾಡಲಾದ ಉತ್ತರವು ಎಲ್ಲಾ 
ರೀತಿಯಿಂದಲೂ ಸಮರ್ಪಕವಾಗಿರುತ್ತದೆಯೆಂದು ಅರಿತು, ದೃಢಪಡಿಸಿಕೊಂಡ ನಂತರವೇ ಓ.ಎಂ.ಆರ್‌. ಉತ್ತರ ಹಾಳೆಯಲ್ಲಿ ಅಭ್ಯರ್ಥಿಗಳು ನೀಲಿ ಅಥವಾ 
ಕಪ್ಪು ಬಣ್ಣದ ಬಾಲ್‌ಪಾಯಿಂಟ್‌ ಪೆನ್ನಿನಿಂದ ಎನ್‌ಕೋಡ್‌ (ಸಂಕೇತ ಗುರುತು) ಮಾಡಬೇಕು. ತರುವಾಯ ತಪ್ಪು ಉತ್ತರಗಳನ್ನು ಯಾವುದೇ ಸಂದರ್ಭದಲ್ಲಿ 
ಅಳಿಸಲು ಸಾಧ್ಯವಿರುವುದಿಲ್ಲ ಹಾಗೂ ವೈಟ್‌ ಫ್ಲೂಯಿಡ್‌ ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವೈಟ್‌ ಫ್ಲೂಯಿಡ್‌ ಬಳಸಿದಲ್ಲಿ ಅಂತಹ 
ಓ.ಎಂ.ಆರ್‌. ಉತ್ತರ ಹಾಳೆಗಳನ್ನು ಅಸಿ೦ಧುಗೊಳಿಸಲಾಗುವುದು. 

ಮೇಲ್ಕಂಡ ವಿಷಯಗಳ ಪರೀಕ್ಷೆಯಲ್ಲಿ ನಿಗದಿಪಡಿಸಲಾದ ವಿಷಯಗಳಿಗೆ ಮಾತ್ರ ನಿಯಮದಂತೆ ಪಠ್ಯಪುಸ್ತಕಗಳನ್ನು ಉಪಯೋಗಿಸಬಹುದು. 


(ಆ) ಈ ಕೆಳಕಂಡ ವಿಷಯ /ಪತ್ರಿಕೆಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ (Descriptive Type) ಪರೀಕ್ಷೆ ನಡೆಸಲಾಗುವುದು. 














1. ಎಲೆಕ್ಟ್ರಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಹೈಯರ್‌)ಎಕ್ಸಾಮಿನೇಷನ್‌ ಭಾಗ-2, ಪತ್ರಿಕೆ-1 
2. ಎಸ್‌.ಎ.ಎಸ್‌. ಭಾಗ-1, ಪತ್ರಿಕೆ-1 

3. ಟ್ರೆಜರಿ ಅಕೌಂಟ್ಸ್‌ ಭಾಗ-1, ಪತ್ರಿಕೆ-1 

4. ಇನ್ನೂರೆನ್ಸ್‌ ಹೈಯರ್‌, ಪತ್ರಿಕೆ-2 

5. ಇನ್ಸೂರೆನ್ಸ್‌ ಲೋಯರ್‌, ಪತ್ರಿಕೆ-2 

ಪಿ.ಡಬ್ರ್ಯೂ.ಡಿ. ಹೈಯರ್‌ ಭಾಗ-1, ಪತ್ರಿಕೆ-1 

ಸೆಕ್ರೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-2 

ಕನ್ನಡ ಭಾಷೆ, ಪತ್ರಿಕೆ-1 ಮತ್ತು ಪತ್ರಿಕೆ-2 


ದ ಜು ಜ್ರಾ ಬು 


ಕನ್ನಡ ಭಾಷೆ (ಐ.ಎ.ಎಸ್‌, ಐ.ಪಿ.ಎಸ್‌ ಮತ್ತು ಐ.ಎಫ್‌.ಎಸ್‌ ಅಧಿಕಾರಿಗಳಿಗೆ)ಪತ್ರಿಕೆ-1 ಮತ್ತು ಪತ್ರಿಕೆ-2. 
10. ಟ್ರಾನ್ಸ್‌ಲೇಷನ್‌ ಟೆಸ್ಟ್‌ 
11. ಪ್ರೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಹೈಯರ್‌, ಪತ್ರಿಕೆ-2. 

(1) ವಿವರಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸೇವಾ ಪರೀಕ್ಷೆಗಳನ್ನು ಆಂಗ್ಲಭಾಷೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಮಾತ್ರ 
ಉತ್ತರಿಸಲು ಅವಕಾಶವಿರುತ್ತದೆ(ಭಾಷಾಂತರ ಪ್ರಶ್ನೆಗಳನ್ನು ಹೊರತುಪಡಿಸಿ). 

(2) ಅಭ್ಯರ್ಥಿಯು ವಿವರಣಾತ್ಮಕ ಮಾದರಿಯ ಯಾವುದೇ ಒಂದು ಪತ್ರಿಕೆಯನ್ನು ಪೂರ್ಣವಾಗಿ ಆಂಗ್ಲ ಅಥವಾ ಪೂರ್ಣವಾಗಿ ಕನ್ನಡ 
ಮಾಧ್ಯಮದಲ್ಲಿ ಮಾತ್ರ ಉತ್ತರಿಸತಕ್ಕದ್ದು. (ಭಾಷಾ೦ತರ ಪ್ರಶ್ನೆಗಳನ್ನು ಹೊರತುಪಡಿಸಿ) ಭಾಗಶಃ ಆಂಗ್ಲ ಮತ್ತು ಭಾಗಶಃ ಕನ್ನಡದಲ್ಲಿ ಉತ್ತರಿಸಿದಲ್ಲಿ ಅಂತಹ 
ಉತ್ತರ ಪತ್ರಿಕೆಗಳನ್ನು ಮೌಲ್ತಮಾಪನ ಮಾಡದೆ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 





5. ಪಠ್ಯ ಕ್ರಮ: 
ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪಠ್ಯ ಕ್ರಮಕ್ಕಾಗಿ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) 
ನಿಯಮಗಳು, 1974 ಮತ್ತು ಅದಕ್ಕೆ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿಗಳನ್ನು ನೋಡಬಹುದು. 


ಪ್ರತಿ ವಿಷಯಗಳಲ್ಲಿನ ಪಠ್ಯಕ್ರಮದಲ್ಲಿರುವ (Syllabus) ಯಾವುದಾದರೂ ನಿಯಮಗಳು/ ಅಧಿನಿಯಮಗಳು ನಿರಸನಗೊಂಡಿದ್ದಲ್ಲಿ 
(Repealed) ಅವುಗಳನ್ನು ಕೈಬಿಟ್ಟು ಹೊಸದಾಗಿ ಸೇರ್ಪಡೆಯಾಗಿರುವ ಹಾಗೂ ಪ್ರಸಕ್ತ ಇಲಾಖೆಗಳಲ್ಲಿ ಚಾಲ್ತಿಯಲ್ಲಿರುವ ನಿಯಮ/ಅಧಿನಿಯಮಗಳನ್ವಯ 
ಪ್ರಶ್ನೆಪತ್ರಿಕೆಗಳನ್ನು ಸಿದ್ಧಪಡಿಸಿ ಪರೀಕ್ಷೆಗಳನ್ನು ನಡೆಸಲಾಗುವುದೆ೦ದು ಅಭ್ಯರ್ಥಿಗಳ ಗಮನಕ್ಕೆ ತರಲಾಗಿದೆ. 

ಕನ್ನಡ ಭಾಷಾ ವಿಷಯದ ಪಶ್ಯ ಕ್ರಮ: 

(ವಿಷಯ ಸಂಕೇತ-72) ಅಖಿಲ ಭಾರತ ಸೇವಾ ಅಧಿಕಾರಿ (ಐ.ಎ.ಎಸ್‌/ಐ.ಪಿ.ಎಸ್‌/ಐ.ಎಫ್‌.ಎಸ್‌) ಅಭ್ಯರ್ಥಿಗಳು ತೇರ್ಗಡೆಯಾಗಬೇಕಾಗಿರುವ 
ಕನ್ನಡ ಭಾಷಾ ಇಲಾಖಾ ಪರೀಕ್ಷೆಗೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ:ಡಿಪಿಎಆರ್‌ 168 ಎಸ್‌ಎಂಇ 94, ದಿನಾಂಕ:12-07-1995ರ ಪ್ರಕಾರ 10ನೇ 
ತರಗತಿಯ ಕನ್ನಡ ದ್ವಿತೀಯ ಮತ್ತು ತೃತೀಯ ಭಾಷಾ ಪುಸ್ತಕ “ ತಿಳಿಗನ್ನಡ-6 '' ಎ೦ಬ ಪುಸ್ತಕವನ್ನು ನಿಗದಿಪಡಿಸಿದೆ. 

(ವಿಷಯ ಸಂಕೇತ-47) ಅಖಿಲ ಭಾರತ ಸೇವಾ ಅಧಿಕಾರಿಗಳನ್ನು ಹೊರತುಪಡಿಸಿ ಕನ್ನಡ ಭಾಷಾ ಇಲಾಖಾ ಪರೀಕ್ಷೆಯ ಇತರ ಅಭ್ಯರ್ಥಿಗಳಿಗೆ: 

(ಅ) ಕರ್ನಾಟಕ ವಯಸ್ಕರ ಶಿಕ್ಷಣ ಸಮಿತಿ, ಮೈಸೂರು ಇವರಿಂದ ಪ್ರಕಾಶನಗೊಂಡಿರುವ ವಿವಿಧ ಲೇಖಕರಿಂದ ರಚಿತವಾದ “ಸತ್ಯಕ್ಕೆ ಬೆಲೆಕೊಟ್ಟ 
ಗೆಳೆಯರು” ಎಂಬ ಪಾಠದಿಂದ ಪ್ರಾರಂಭಗೊಳ್ಳುವ “ಸಣ್ಣ ಕಥೆಗಳು”. 


ಮತ್ತು 


(ಆ) ಆರನೆಯ ತರಗತಿಯ ಪಠ್ಯ ಪುಸ್ತಕವಾದ " ಸಿರಿ ಕನ್ನಡ ” ವನ್ನು ನಿಗದಿಪಡಿಸಲಾಗಿದೆ. 


ಓಿತಿಶಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 





6. ಪರೀಕ್ಷಾ ಕೇಂದ್ರಗಳು: 
ಇಲಾಖಾ ಪರೀಕ್ಷೆಗಳನ್ನು ನಡೆಸಲಾಗುವ ಕೇ೦ದ್ರಗಳು ಮತ್ತು ಅವುಗಳ ಸಂಕೇತಗಳು ಕೆಳಗಿನಂತಿವೆ: 


(ಅ) ವಿಷಯ ಸಂಕೇತ 1, 8, 22 ಮತ್ತು 36 ರ ವಿಷಯಗಳ (ಒಟ್ಟು ನಾಲ್ಕು ವಿಷಯಗಳು) ಪರೀಕ್ಷೆಗಳನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ 
ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು ಮಸ್ಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಸದರಿ ಪರೀಕ್ಷಾ ಕೇಂದ್ರಗಳು ಮತ್ತು ಅವುಗಳ ಸಂಕೇತಗಳು 
ಕೆಳಗಿನ ಪಟ್ಟಯಂತಿವೆ: 






































ಜಿಲ್ಲೆ ಸಂಕೇತ ಜಿಲ್ಲೆ ಸಂಕೇತ ಜಿಲ್ಲೆ ಸಂಕೇತ 
ಬೆಂಗಳೂರು 01 ದಾವಣಗೆರೆ 12 ಮೈಸೂರು 23 
ಬೆಳಗಾವಿ 02 ಗುಲ್ಬರ್ಗಾ 13 ರಾಮನಗರ 24 
ಬಳ್ಳಾರಿ 03 ಗದಗ 14 ರಾಯಚೂರು 25 
ಬೀದರ್‌ 04 ಹಾಸನ 15 ಶಿವಮೊಗ್ಗ 26 
ಬಿಜಾಪುರ 05 ಹಾವೇರಿ 16 ತುಮಕೂರು 27 
ಬಾಗಲಕೋಟೆ 06 ಕಾರವಾರ 17 ಉಡುಪಿ 28 
ಚಾಮರಾಜನಗರ 07 ಕೋಲಾರ 18 ನವದೆಹಲಿ 29 
ಚಿಕ್ಕಬಳ್ಳಾಪುರ 08 ಕೊಪ್ಪಳ 19 ಮಸ್ಸೂರಿ 30 
ಚಿಕ್ಕಮಗಳೂರು 09 ಮಂಡ್ಯ 20 ಯಾದಗಿರಿ 31 
ಚಿತ್ರದುರ್ಗ 10 ಮಂಗಳೂರು 21 
ಧಾರವಾಡ 11 ಮಡಿಕೇರಿ 22 


























(ಆ) ವಿಷಯ ಸಂಕೇತ 2 ರಿಂದ 49 ರವರೆಗಿನ (8, 22, ಮತ್ತು 36ರ ವಿಷಯಗಳನ್ನು ಹೊರತುಪಡಿಸಿ) ವಿಷಯಗಳ (ಒಟ್ಟು 45 ವಿಷಯಗಳು) 
ಪರೀಕ್ಷೆಗಳನ್ನು ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗಾ, ಮೈಸೂರು, ಶಿವಮೊಗ್ಗ, ಮಂಗಳೂರು, ಗದಗ, ರಾಯಚೂರು ಮತ್ತು ಬಿಜಾಪೂರ ಕೇಂದ್ರಗಳಲ್ಲಿ ಹಾಗೂ 
ನವದೆಹಲಿ ಮತ್ತು ಮಸ್ಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. 












































ಪರೀಕ್ಷಾ ಕೇಂದ್ರಗಳು ಜಿಲ್ಲೆಗಳು 
ಬೆಂಗಳೂರು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, 
ಕೋಲಾರ, ಚಿಕ್ಕಬಳ್ಳಾಪುರ. 
ಮೈಸೂರು ಮೈಸೂರು, ಮಂಡ್ಯ, ಮಡಿಕೇರಿ, ಚಾಮರಾಜನಗರ, ಹಾಸನ. 
ಶಿವಮೊಗ್ಗ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು. 
ಬೆಳಗಾವಿ ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ. 
ಗುಲ್ಬರ್ಗಾ ಗುಲ್ಬರ್ಗಾ, ಬೀದರ್‌. 
ಮಂಗಳೂರು ದಕ್ಷಿಣ ಕನ್ನಡ, ಉಡುಪಿ. 
ಗದಗ ಗದಗ, ಕೊಪ್ಪಳ, ಹಾವೇರಿ 
ರಾಯಚೂರು ರಾಯಚೂರು, ಬಳ್ಳಾರಿ, ಯಾದಗಿರಿ 
ಬಿಜಾಪುರ ಬಿಜಾಪುರ, ಬಾಗಲಕೋಟ 
ನವದೆಹಲಿ, ನವದೆಹಲಿ 
ಮಸ್ಸೂರಿ ಮಸ್ಸೂರಿ 








(ಆ) ವಿಷಯ ಸಂಕೇತ 51 ರಿಂದ 56, 58, 61 ರಿಂದ 68 ಮತ್ತು 70 ರಿಂದ 72ರವರೆಗಿನ ವಿಷಯಗಳ (ಒಟ್ಟು 18 ವಿಷಯಗಳ) ಪರೀಕ್ಷೆಗಳನ್ನು 
ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರವೇ ನಡೆಸಲಾಗುವುದು. 


(ಈ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 69 ಎಸ್‌ಎಸ್‌ಆರ್‌ 76, ದಿನಾಂಕ 16ನೇ ಜುಲೈ 1977ರ ಅನುಸಾರವಾಗಿ ನವದೆಹಲಿಯ 
ಕರ್ನಾಟಕ ಭವನದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ನೌಕರರಿಗೆ ಇಲಾಖಾ ಪರೀಕ್ಷೆಗಳನ್ನು ಆಯೋಗದಿಂದ “ಉಪನಿವಾಸಿ 
ಆಯುಕ್ತರು, ಕರ್ನಾಟಕ ಭವನದ ನಿವಾಸ ಆಯುಕ್ತರ ಕಛೇರಿ, ನವದೆಹಲಿ” ಇವರ ನಿಯಂತ್ರಣದಲ್ಲಿ ನಡೆಸಲಾಗುವುದು. 


(ಉ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 3 ಎಸ್‌ಎಸ್‌ಸಿ 83, ದಿನಾಂಕ 12ನೇ ಅಕ್ಟೋಬರ್‌ 1983, ಇದರ ಅನುಸಾರವಾಗಿ 
ಮಸ್ಸೂರಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕರ್ನಾಟಕ ರಾಜ್ಯದ ಐ.ಎ.ಎಸ್‌, ಐ.ಪಿ.ಎಸ್‌, ಮತ್ತು ಐ.ಎಫ್‌.ಎಸ್‌. ಪ್ರೊಬೇಷನರುಗಳಿಗೆ ಇಲಾಖಾ 
ಪರೀಕ್ಷೆಗಳನ್ನು ಆಯೋಗವು “ಪರೀಕ್ಷೆಗಳ ನಿಯಂತ್ರಣಾಧಿಕಾರಿ, ಲಾಲ್‌ಬಹದ್ದೂರ್‌ ಶಾಸ್ತ್ರಿ ರಾಷ್ಟ್ರೀಯ ಪ್ರಕಾಶನ ಅಕಾಡೆಮಿ, ಮಸ್ಸೂರಿ” ಇವರ 
ನಿಯಂತ್ರಣದಲ್ಲಿ ನಡೆಸಲಾಗುವುದು. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೨೩ 





7. ಪರೀಕಾ ಕೇಂದ್ರದ ಆಯ್ಕೆ ಮತು ಬದಲಾವಣೆ: 
ದ ks) [-] pr) 


ಪ್ರತಿಯೊಬ್ಬ ಅಭರ್ಥಿಯು ಪ್ರಸುತ ಆತನು ಕರ್ತವ್ನ ನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದವನ್ನೇ ಕಡಾಯವಾಗಿ ಪರೀಕಾ ಕೇಂದವನಾಗಿ ಆಯ್ಕೆ 
ನ ಬ ಸ್ರಿ ಲಮ py ಶ್ರ ಶ್‌ = ರ ಶ್‌ ದ ಸ್ಯ 


ಮಾಡಿಕೊಳ್ಳತಕ್ಕದ್ದು. ಆದರೆ, ಯಾವುದೇ ಒಬ್ಬ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ ನಂತರ ಇತರ ಜಿಲ್ಲೆಗೆ ವರ್ಗಾವಣೆಯಾದಲ್ಲಿ/ನಿಯೋಜನೆ/ಓಓಡಿ ಅಥವಾ 
ಅವನು ತನ್ನ ಕೇಂದ್ರ ಕಾರ್ಯಸ್ಥಾನದ ಹೊರಗೆ ಗಳಿಕೆ ರಜೆ/ಪರಿವರ್ತಿತ ರಜೆ/ದೀರ್ಫಾವಧಿ ರಜೆಯ ಮೇಲಿರುವುದು ಮುಂತಾದ ನಿರ್ದಿಷ್ಟ ವಿಶೇಷ 
ಕಾರಣಗಳಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಈ ಬಗ್ಗೆ ಲಿಖಿತ ರೂಪದಲ್ಲಿ ಆಯೋಗದ ಗಮನಕ್ಕೆ ತರತಕ್ಕದ್ದು ಹಾಗೂ ಸಂಬಂಧಿಸಿದ ಮಾಹಿತಿ/ದಾಖಲೆಗಳನ್ನು 
ಮನವಿಯೊಂದಿಗೆ ಒದಗಿಸತಕ್ಕದ್ದು. ಅಧಿಕೃತ ಕಾರಣಗಳ ಮೇಲೆ ಕೇಂದ್ರ ಬದಲಾವಣೆಗೆ ಅರ್ಜಿ ಸಲ್ಲಿಸುವ ನೌಕರರು ವರ್ಗಾವಣೆಯ ಅಥವಾ ಸ್ಥಳ 
ನಿಯುಕ್ತಿಯ ಆದೇಶಗಳ ದೃಢೀಕೃತ ನಕಲನ್ನು ಅಥವಾ ಸಂದರ್ಭಾನುಸಾರ ಯಾವುದೇ ಅಧಿಕೃತ ರಜೆ ಮಂಜೂರು ಮಾಡಲಾದ ಅಧಿಕೃತಜ್ಞಾಪನ ಪತ್ರದ 
ದೃಢೀಕೃತ ನಕಲಿನೊಂದಿಗೆ ದಿನಾಂಕ: 25-11-2014 ರಂದು ಸಂಜೆ 5.00 ಗಂಟೆಯ ಒಳಗಾಗಿ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ 
ಖುದ್ದಾಗಿ/ಅಂಚೆ ಮೂಲಕ ಮನವಿಯನ್ನು ಸಲ್ಲಿಸತಕ್ಕದ್ದು ಆನಂತರ ಸ್ವೀಕೃತವಾಗುವ ಮನವಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವೃವಹಾರವಿಲ್ಲದೆ 
ತಿರಸ್ಕರಿಸಲಾಗುವುದು. ಕೇಂದ್ರ ಬದಲಾವಣೆಗೆ ಅನುಮತಿಸುವುದು/ನಿರಾಕರಿಸುವುದು ಆಯೋಗದ ವಿವೇಚನೆಗೆ ಒಳಪಟ್ಟಿದೆ ಎಂಬ ಅಂಶವನ್ನು 
ಗಮನಿಸತಕ್ತದು. ಆದಾಗ್ಯೂ ಆಯೋಗದ ನಿರ್ದಿಷ್ಟ ಅನುಮತಿ ಇಲ್ಲದೆ ತಾವು ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದ್ರವನ್ನು ಬಿಟ್ಟು ಬೇರೆ ಜಿಲ್ಲಾ ಕೇಂದದಲ್ಲಿ 
ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಆ ರೀತಿ ಮಾಡಿದ ಅಭ್ಯರ್ಥಿಗಳು ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಹೊಣೆಯಾಗುವರು. 


8. ವಿನಾಯಿತಿಯ ವಿವರ ಹಾಗೂ ಈ ವಿವರಗಳನ್ನು ಅರ್ಜಿಗಳಲ್ಲಿ ನಮೂದಿಸುವ ಬಗ್ಗೆ: 


ನಿಯಮಾನುಸಾರ ಹಿಂದಿನ ವರ್ಷಗಳ/ಅಧಿವೇಶನಗಳ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಮೇರೆಗೆ ಹಾಗೂ ಅಭ್ಯರ್ಥಿಗಳು 


ಹೊಂದಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮೇರೆಗೆ ಕೆಲವು ವಿಷಯಗಳಿಗೆ/ಪತ್ರಿಕೆಗಳಿಗೆ ಈ ಕೆಳಗಿನಂತೆ ವಿನಾಯಿತಿಯನ್ನು ನೀಡಲಾಗುವುದು. 
(ಅ) ಹಿ೦ದಿನ ಅಧಿವೇಶನಗಳ ಇಲಾಖಾ ಪರೀಕ್ಷೆಗಳಲ್ಲಿ ಪಡೆದ ವಿನಾಯಿತಿ: 


ಯಾವುದೇ ವಿಷಯದ ಪರೀಕ್ಷೆಯು ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳನ್ನೊಳಗೊಂಡಿದ್ದು ಅಭ್ಯರ್ಥಿಯು ಆ ವಿಷಯದ ಪರೀಕ್ಷೆಯಲ್ಲಿ 
ಅನುತ್ತೀರ್ಣನಾದರೂ ಸಹ ಅದೇ ವಿಷಯದ ಯಾವುದಾದರೂ ಪತ್ರಿಕೆ/ಪತ್ರಿಕೆಗಳಲ್ಲಿ ಆ ಪತ್ರಿಕೆಗೆ ನಿರ್ದಿಷ್ಟಪಡಿಸಲಾದ ಗರಿಷ್ಟ ಅಂಕಗಳಲ್ಲಿ ಶೇಕಡಾ 60ಕ್ಕಿಂತ 
ಕಡಿಮೆ ಇರದಷ್ಟು ಅಂಕಗಳನ್ನು ಪಡೆದಿದ್ದಲ್ಲಿ ಅಂತಹವರನ್ನು ಆ ಪತ್ರಿಕೆಗಳಲ್ಲಿ ವಿನಾಯಿತಿ ಹೊಂದಿರುವರೆಂದು ಪರಿಗಣಿಸಲಾಗುವುದು. ಅಂತಹವರು 
ಕರ್ನಾಟಕ ಲೋಕಸೇವಾ ಆಯೋಗ(ಸೇವಾ ಪರೀಕ್ಷೆಗಳ ನಡೆಸುವಿಕೆ) ನಿಯಮಗಳು, 1965ರ ನಿಯಮ 9ರ ಉಪ ನಿಯಮ (3)ರಲ್ಲಿನಂತೆ ಪರೀಕ್ಷೆಗಳ 
ಫಲಿತಾಂಶ ಘೋಷಿಸಿದ ದಿನಾಂಕದಿಂದ ಎರಡು ವರ್ಷಗಳೊಳಗೆ ಆ ಪರೀಕ್ಷೆಯ ಉಳಿದ ಪತ್ರಿಕೆಯಲ್ಲಿ/ಗಳಲ್ಲಿ ತೇರ್ಗಡೆಯಾಗಲು ಅವಶ್ಯವಿರುವಷ್ಟು 


ಅಂಕಗಳನ್ನು ಪಡೆದು ತೇರ್ಗಡೆಯಾಗತಕ್ಕದ್ದು. ಇಲ್ಲದಿದ್ದಲ್ಲಿ ಅಂತಹ ವಿನಾಯಿತಿಯು ಎರಡು ವರ್ಷದ ನಂತರ ರದ್ದಾಗುವುದು. 


ಈ ರೀತಿ ಶೇಕಡ 60 ಹಾಗೂ ಅದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದು ವಿನಾಯಿತಿ ಹೊಂದಿರುವಂತಹ ಅಭ್ಯರ್ಥಿಗಳು ಅವರು ವಿನಾಯಿತಿ 


ಪಡೆದ ವಿಷಯ, ವಿಷಯಸಂಕೇತ, ಪತ್ರಿಕೆ, ನೋಂದಣಿ ಸಂಖ್ಯೆ, ಅಧಿವೇಶನ/ವರ್ಷ ಮತ್ತು ಪರೀಕ್ಷಾ ಕೇಂದ್ರ ಇತ್ಯಾದಿ ವಿವರಗಳನ್ನು ಆನ್‌ಲೈನ್‌ 
ಅರ್ಜಿಯಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ನಿರ್ದಿಷ್ಟವಾಗಿ ನಮೂದಿಸಬೇಕು. ಆನ್‌ಲೈನ್‌ ಅರ್ಜಿಯಲ್ಲಿ ಕ್ಷೇಮು ಮಾಡದೆ ಆಯೋಗಕ್ಕೆ ಮನವಿ/ದಾಖಲೆಯನ್ನು 
ಒದಗಿಸಿದಲ್ಲಿ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ನೇರವಾಗಿ ಅ೦ತಹ ಮನವಿ/ದಾಖಲೆಗಳನ್ನು ತಿರಸ್ಕರಿಸಲಾಗುವುದು ಹಾಗೂ 
ಅರ್ಜಿಯಲ್ಲಿ ವಿನಾಯಿತಿಯ ವಿವರಗಳನ್ನು ನಿಖರವಾಗಿ ನಮೂದಿಸದಿದ್ದಲ್ಲಿ ಫಲಿತಾಂಶ ಪ್ರಕಟಿಸುವ ಸಂದರ್ಭದಲ್ಲಿ ಹಿಂದಿನ ಅಧಿವೇಶನಗಳಲ್ಲಿ ಗಳಿಸಿದ 


ಎನಾಯಿತಿಯನ್ನು ಪರಿಗಣಿಸಲಾಗುವುದಿಲ್ಲ. 


























ಹಿ೦ದಿನ ಅಧಿವೇಶನದ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ವಿಷಯದ(ವಿಷಯ ಸಂಕೇತ-47 ಮತ್ತು 72) ಪತ್ರಿಕೆ- ಮತ್ತು ಪತ್ರಿಕೆ-2ರ ಲಿಖಿತ 
ಪರೀಕ್ಷೆಯಲ್ಲಿ ಶೇ.60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ವಿನಾಯಿತಿ ಪಡೆದಿದ್ದಲ್ಲಿ ಮೌಖಿಕ ಸಂದರ್ಶನಕ್ಕೆ ಹಾಜರಾಗಲು, ಸದರಿ ಅಧಿವೇಶನಕ್ಕೆ ಅರ್ಜಿ ಸಲ್ಲಿಸಿ 
ವಿನಾಯಿತಿ ಪಡೆದ ಬಗ್ಗೆ ವಿವರಗಳನ್ನು ಆನ್‌ಲೈನ್‌ ಅರ್ಜಿಯ ಸಂಬಂಧಿಸಿದ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಹಾಗೂ ನಿಗದಿತ ಪರೀಕ್ಷಾ ಶುಲ್ಕ 
ರೂ. 100/-ಗಳನ್ನು ಮತ್ತು ಪ್ರಮಾಣ ಪತ್ರ ಶುಲ್ಕ ರೂ.30/-ಗಳನ್ನು ಪಾವತಿಸಬೇಕು ಇಲ್ಲದಿದ್ದಲ್ಲಿ ವಿನಾಯಿತಿಯನ್ನು ಪರಿಗಣಿಸಲಾಗುವುದಿಲ್ಲ. 


(ಆ) ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ನೀಡಲಾಗುವ ವಿನಾಯಿತಿ: 





ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದ ಎಲ್‌.ಎಲ್‌.ಬಿ. ಅಥವಾ ಬಿ.ಎಲ್‌., ಹಾಗೂ ಬಿ.ಕಾಂ/ಬಿ.ಬಿ.ಎಂ/ ಐ.ಕಾ೦ ಅಥವಾ ತತ್ಸಮಾನ 











ಪರೀಕ್ಷೆಯಲ್ಲಿ ಪದವಿ ಹೊಂದಿದವರು ಕೆಳಕಂಡ ವಿಷಯದ ಪತ್ರಿಕೆಗಳಲ್ಲಿ ವಿನಾಯಿತಿ ಕೋರಬಹುದು. 
ಕ್ರ.ಸಂ. ಪದವಿ ವಿನಾಯಿತಿ ಇರುವ ವಿಷಯ ಹಾಗೂ ಪತ್ರಿಕೆ 

1 ಎಲ್‌.ಎಲ್‌.ಬಿ ಅಥವಾ ಬಿ.ಎಲ್‌ ಜನರಲ್‌ ಲಾ ಭಾಗ-1 ಪತ್ರಿಕೆ-1 

2 ಫೈನಾನ್ಷಿಯಲ್‌ ಅಕೌಂಟೆನ್ಸಿ ಅಥವಾ ಅ) ಕಮರ್ಷಿಯಲ್‌ ಟ್ಯಾಕ್ಸ್‌ ಹೈಯರ್‌ ಪತ್ರಿಕೆ-3 
ಅಡ್ಜಾನ್ಸ್‌ಡ್‌ ಅಕೌಂಟೆನ್ಸಿ ವಿಷಯವನ್ನು ಆ) ಕೋ-ಆಪರೇಷನ್‌ ಪತ್ರಿಕೆ-2 
ಒಳಗೊಂಡಿರುವ ಬಿ.ಕಾಂ/ಬಿ.ಬಿ.ಎ೦/ಐ.ಕಾಂ. ಅಥವಾ ಇ) ಕೋ-ಆಪರೇಟೆವ್‌ ಆಡಿಟ್‌ ಎಕ್ಸಾಮಿನೇಷನ್‌ ಪತ್ರಿಕೆ-2 
ನಾ ನತ ಈ) ಎಸ್‌.ಎ.ಎಸ್‌. ಭಾಗ-3 ಪತ್ರಿಕೆ-1 

ಉ) ಟ್ರೆಜರಿ ಅಕೌಂಟ್ಸ್‌ ಭಾಗ-2 ಪತ್ರಿಕೆ-1 

















ಆನ್‌ಲೈನ್‌ ಅರ್ಜಿಯಲ್ಲಿನ ವಿನಾಯಿತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಅಭ್ಯರ್ಥಿಯು ಪಡೆದಿರುವ ಪದವಿಯ ಬಗ್ಗೆ ಕಡ್ಡಾಯವಾಗಿ 
ನಮೂದಿಸತಕ್ಕದ್ದು ಹಾಗೂ ವಿನಾಯಿತಿ ಕೋರಿರುವ ಅಭ್ಯರ್ಥಿಗಳು ತತ್ಸಂಬಂಧ ವಿಷಯಗಳನ್ನು ಅಭ್ಯಸಿಸಿರುವ ಬಗ್ಗೆ ಪದವಿಯ ಎಲ್ಲಾ 
ವರ್ಷಗಳ/ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು ಹಾಗೂ ಪದವಿಯ ತಾತ್ಕಾಲಿಕ ಉತ್ತೀರ್ಣತಾ ಪ್ರಮಾಣಪತ್ರವನ್ನು (Provisional Degree Certificate) ಅಥವಾ 


ಲಭ್ಯವಿದ್ದಲ್ಲಿ ಘಟಿಕೋತ್ಸವ ಪ್ರಮಾಣಪತ್ರವನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆನ್‌ಲೈನ್‌ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿಯೊಂದಿಗೆ 


೧೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 





ದಿನಾಂಕ:20-11-2014ರಂದು ಸಂಜೆ 5.00 ಗಂಟೆಯೊಳಗೆ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಮನವಿಯನ್ನು 
ಸಲ್ಲಿಸತಕ್ಕದ್ದು. ನಿಗದಿತ ದಿನಾಂಕದ ನ೦ತರ ಸಲ್ಲಿಸಲಾಗುವ ಮನವಿ ಮತ್ತು ಪದವಿಯ ಪ್ರಥಮ ವರ್ಷದ ಅಥವಾ ದ್ವಿತೀಯ ವರ್ಷದ ಅಥವಾ ಅಂತಿಮ 
ವರ್ಷದ ಯಾವುದಾದರೂ ಒಂದು ಅಥವಾ ಎರಡು ವರ್ಷದ ಅಂಕಪಟ್ಟಿಗಳನ್ನು ಸಲ್ಲಿಸಿದಲ್ಲಿ ಅಂತಹವುಗಳನ್ನು ಪರಿಗಣಿಸಲಾಗುವುದಿಲ್ಲ. ಏಕೆಂದರೆ 
ಸಂಬಂಧಿತ ವಿಷಯಗಳನ್ನು ಅಭ್ಯಸಿಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲು ಪದವಿಯ ಮೂರು ವರ್ಷದ ಅಂಕಪಟ್ಟಿಗಳು ಆಯೋಗಕ್ಕೆ ಅಗತ್ಯವಾಗಿರುತ್ತದೆ. 
ಆದ್ದರಿಂದ ಪದವಿಯ ಮೂರು ವರ್ಷದ ಅಂಕಪಟ್ಟಿಗಳನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಅಪೂರ್ಣ ಅಂಕಪಟ್ಟಗಳನ್ನು ಸಲ್ಲಿಸಿದಲ್ಲಿ ಅಭ್ಯರ್ಥಿಗಳೊಂದಿಗೆ 
ಯಾವುದೇ ಪತ್ರ ವ್ಯವಹಾರವಿಲ್ಲದೆ ಮನವಿಗಳನ್ನು ತಿರಸ್ಕರಿಸಲಾಗುವುದು. 


ವಿಶೇಷ ಸೂಚನೆ:- ಕಾನೂನು ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಜನರಲ್‌ ಲಾ ಭಾಗ-2ರ ವಿಷಯದ ಪರೀಕ್ಷೆಯನ್ನು 
ಬರೆಯುವುದರಿಂದ ಪೂರ್ಣ ವಿನಾಯಿತಿ ಇದ್ದು, ಸದರಿ ಅಭ್ಯರ್ಥಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಬದಲಾಗಿ 


ಅಭ್ಯರ್ಥಿಗಳು ಸಂಬಂಧಿತ ಅಂಕಪಟ್ಟಿ/ ದಾಖಲೆಗಳನ್ನು ತಮ್ಮ ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸಿ ಅವರಿಂದಲೇ ವಿನಾಯಿತಿ ಪಡೆಯಬಹುದಾಗಿರುತ್ತದೆ. 








ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 76, ದಿನಾಂಕ 10ನೇ ಜನವರಿ 1987ರ ಅನುಸಾರವಾಗಿ ಸರ್ಕಾರಿ ಆದೇಶ ಸಂಖ್ಯೆ 649 ಇಎನ್‌ಟಿ 
57, ದಿನಾಂಕ 23ನೇ/25ನೇ ಫೆಬ್ರವರಿ 1959ರ ಅನುಸಾರವಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ನಡೆಸಲಾದ ಅರಣ್ಯ ಇಲಾಖಾ ಪರೀಕ್ಷೆಯಲ್ಲಿ 
ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಫಾರೆಸ್ಟ್‌ ಪರೀಕ್ಷೆಯ ಪತ್ರಿಕೆ-2 ರಲ್ಲಿ ತೇರ್ಗಡೆಯಾಗುವುದರಿ೦ದ ವಿನಾಯಿತಿ ನೀಡಲಾಗಿದೆ. 


9. ಅನುಲೇಖನ ಸಹಾಯ: 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 19 ಎಸ್‌ಎಸ್‌ಸಿ 75, ದಿನಾ೦ಕ 5ನೇ ಜುಲೈ 1978ರ ಅನುಸಾರವಾಗಿ ಅ೦ಧರಾಗಿರುವ ಅಥವಾ ತನ್ನ 
ಸ್ವಂತ ಕೈಯಿಂದ ಬರೆಯಲು ಅಸಮರ್ಥರಾದ ಅಭ್ಯರ್ಥಿಗಳಿಗೆ ಈ ಮುಂದಿನ ಷರತ್ತುಗಳಿಗೊಳಪಟ್ಟು ಆಯೋಗದ ಅನುಮತಿಯ ಮೇರೆಗೆ ಒಬ್ಬ 
ಅನುಲೇಖಕನ ಸಹಾಯವನ್ನು ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 


(1). ಅನುಲೇಖಕನ ಸಹಾಯ ಬಯಸುವ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆಸಿಆಸುಐ 115 ಸೆನೆನಿ 2005; 
ದಿನಾಂಕ: 19-11-2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಮೇಲಧಿಕಾರಿಗಳ ದೃಢೀಕರಣವನ್ನು 
ಆನ್‌ಲೈನ್‌ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿಯೊಂದಿಗೆ ಲಗತ್ತಿಸಿ ದಿನಾಂಕ: 20-11-2014 ರಂದು ಸಂಜೆ 5.00 ಗಂಟೆಯ ಒಳಗಾಗಿ 
ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಮನವಿಯನ್ನು ಸಲ್ಲಿಸತಕ್ಕದ್ದು. ಆ ನಂತರ ಖುದ್ದಾಗಿ ಅಥವಾ ಅಂಚೆ ಮೂಲಕ ಆಯೋಗದಲ್ಲಿ 
ಸ್ವೀಕೃತವಾಗುವ ಮನವಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ತಿರಸ್ಕರಿಸಲಾಗುವುದು. 

(2) ಮೇಲಧಿಕಾರಿಯು ವೈದ್ಯಕೀಯ ಪ್ರಮಾಣಪತ್ರವನ್ನು ಆಯೋಗಕ್ಕೆ ಕಳುಹಿಸುವ ಮೊದಲು ಅಭ್ಯರ್ಥಿಯು ನಿಜವಾಗಿಯು 
ಅಸಮರ್ಥನಾಗಿರುವನೆ ಮತ್ತು ಅವನಿಗೆ/ಅವಳಿಗೆ ಅನುಲೇಖಕನ ಸಹಾಯ ಅವಶ್ಯವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 


(3) ಆಯೋಗವು ಅನುಲೇಖಕನ ಸಹಾಯಕ್ಕೆ ಅನುಮತಿ ನೀಡಿದಾಗ ಸಂಬಂಧಪಟ್ಟ ಕೇಂದ್ರದ ಮೇಲ್ವಿಚಾರಕರು ಅಭ್ಯರ್ಥಿಗೆ ಒಬ್ಬ ಅನುಲೇಖನ 


ಸಹಾಯಕನನ್ನು ನೇಮಕ ಮಾಡತಕ್ಕದ್ದು ಮತ್ತು ಅದನ್ನು ಆಯೋಗದ ಪರೀಕ್ಷಾ ನಿಯಂತ್ರಕರಿಗೆ ಪತ್ರ ಮುಖೇನ ತಿಳಿಸತಕ್ಕದ್ದು. 


(4) ಹಾಗೆ ನೇಮಕ ಮಾಡಲಾದ ಅನುಲೇಖನ ಸಹಾಯಕನು ಅಭ್ಯರ್ಥಿಗಿಂತ ಕೆಳಗಿನ ದರ್ಜೆಯವನು ಅಥವಾ ಕಡಿಮೆ ಶಿಕ್ಷಣ ಪಡೆದವನು 


ಆಗಿರತಕ್ಕದ್ದು ಮತ್ತು ಅವನು ಅಭ್ಯರ್ಥಿಯ ಸಂಬಂಧಿಕನಾಗಿರಬಾರದು. 


(5) ಅಭ್ಯರ್ಥಿಗಳು ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಗೆ ರೂ.5/-(ಐದು ರೂಪಾಯಿಗಳು) ಮೊತ್ತವನ್ನು ಮುಂಗಡವಾಗಿ ಸಂದಾಯ ಮಾಡತಕ್ಕದ್ದು 


ಮತ್ತು ಸದರಿ ಮೊತ್ತವನ್ನು ಪರೀಕ್ಷೆಯ ಪತ್ರಿಕೆ ಮುಗಿದ ಕೂಡಲೇ ಅನುಲೇಖನ ಸಹಾಯಕನಿಗೆ ಸಂದಾಯ ಮಾಡತಕ್ಕದ್ದು. 
(6) ಅನುಲೇಖನ ಸಹಾಯಕನನ್ನು ನೇಮಕ ಮಾಡಲಾಗಿದ್ದರೆ ಅ೦ತಹ ಅಭ್ಯರ್ಥಿಗೆ ಪರೀಕ್ಷೆ ಬರೆಯಲು ಪರೀಕ್ಷಾ ಅವಧಿಯ ನ೦ತರ ಹದಿನೈದು 
ನಿಮಿಷಗಳ ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗುವುದು. 


ಸೂಚನೆ:- ಅಭ್ಯರ್ಥಿಗಳು ಅನುಲೇಖಕನ ಸಹಾಯ ಕೋರಿ ಸಲ್ಲಿಸುವ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಅನುಮಾನಾಸ್ಪದ ಸಂದರ್ಭದಲ್ಲಿ ವೈದ್ಯಕೀಯ 
ಮಂಡಳಿಗೆ ಪರಿಶೀಲನೆಗಾಗಿ ಕಳುಹಿಸಲಾಗುವುದು ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಅವಶ್ಯಕವೆನಿಸಿದರೆ ಅಂತಹವರನ್ನು ವೈದ್ಯಕೀಯ ಪರಿಶೀಲನೆಗೂ 
ಗುರಿಪಡಿಸಲಾಗುವುದು. ಸುಳ್ಳು ಪ್ರಮಾಣಪತ್ರ ಹಾಜರುಪಡಿಸಿದ್ದು ಸಾಬೀತಾದ ಸಂದರ್ಭಗಳಲ್ಲಿ ಅಂತಹ ಅಭ್ಯರ್ಥಿಗಳ ಮೇಲೆ ನಿಯಮಾನುಸಾರ ಶಿಸ್ತಿನ ಕ್ರಮ 
ಜರುಗಿಸಲಾಗುವುದಲ್ಲದೆ ಅಂತಹವರ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ಈ ಅಧಿವೇಶನದಿಂದ ರದ್ದುಪಡಿಸಲಾಗುವುದು. 


ಆಯೋಗದ ಸೂಕ್ತ ಅನುಮತಿಯನ್ನು ಪಡೆಯದೆ ಯಾವುದೇ ಅಭ್ಯರ್ಥಿಯು ಅನುಲೇಖಕನ ಸಹಾಯವನ್ನು ಪಡೆದುಕೊಳ್ಳುವಂತಿಲ್ಲ. ಒಂದು 


ವೇಳೆ ಪಡೆದುಕೊಂಡಲ್ಲಿ ಅಂತಹವರ ವಿರುದ್ಧ ಆಯೋಗದಿಂದ ಸೂಕ್ತ ಶಿಸ್ತು ಕಮ ಜರುಗಿಸಲಾಗುವುದು. 
10. ಪ್ರವೇಶ ಪತ್ರ: 
ಅರ್ಜಿಗಳನ್ನು ಆನ್‌ಲೈನ್‌ ಮುಖಾಂತರ ಸಲ್ಲಿಸುತ್ತಿರುವುದರಿಂದ ಪ್ರವೇಶಪತ್ರಗಳನ್ನು ಆಯೋಗದಿಂದ ಅಂಚೆ ಮೂಲಕ ಕಳುಹಿಸಲಾಗುವುದಿಲ್ಲ. 


(ಅ) ಅರ್ಹ ಅಭ್ಯರ್ಥಿಗಳ ಪ್ರವೇಶಪತ್ರಗಳನ್ನು ಪರೀಕ್ಷೆಗೆ ಸಾಕಷ್ಟು ಮುಂಚಿತವಾಗಿ ಆಯೋಗದ ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗುತ್ತದೆ. 


ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕದ ಮಾಹಿತಿಯನ್ನು ನಮೂದಿಸಿ ಪ್ರವೇಶಪತ್ರವನ್ನು Down load ಮಾಡಿಕೊಳ್ಳತಕ್ಕದ್ದು. ಒಂದು 
ವೇಳೆ ಅಭ್ಯರ್ಥಿಗಳು ತಮ್ಮ ಬಳಿ ಅರ್ಜಿ ಸಂಖ್ಯೆಯ ಮಾಹಿತಿ/ದಾಖಲೆಯನ್ನು ಹೊಂದಿರದಿದ್ದಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆಯ ಮಾಹಿತಿಯನ್ನು 
ಪಡೆಯಬೇಕಾದಲ್ಲಿ ಆಯೋಗದ ವೆಬ್‌ಸೈಟ್‌ನ HOME PAGE ನಲ್ಲಿನ ‘Search application ID’ ಲಿಂಕಿನಲ್ಲಿ ಮಾಹಿತಿಗಳನ್ನು ದಾಖಲಿಸಿ ಅರ್ಜಿ 
ಸಂಖ್ಯೆಯನ್ನು ಪಡೆಯಬಹುದಾಗಿರುತ್ತದೆ. ಸದರಿ ಪ್ರವೇಶ ಪತ್ರವನ್ನು ಅಭ್ಯರ್ಥಿಗಳು ಜೋಪಾನವಾಗಿಟ್ಟುಕೊಂಡಿರಬೇಕು ಮತ್ತು ಅವುಗಳನ್ನು ತಮ್ಮ ಸೇವಾ 
ದಾಖಲೆಗಳಲ್ಲಿ ನಮೂದು ಮಾಡುವುದಕ್ಕಾಗಿ ಆಯೋಗದಿಂದ ನೀಡಲಾದ ತೇರ್ಗಡೆ ಪ್ರಮಾಣ ಪತ್ರದೊಂದಿಗೆ ಸಕ್ಷಮ ಪ್ರಾಧಿಕಾರಿಯ ಮುಂದೆ 
ಹಾಜರುಪಡಿಸತಕ್ಕದ್ದು. ಯಾವುದೇ ಸಂದರ್ಭದಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಪ್ರವೇಶಪತ್ರದ ನಕಲನ್ನು ಆಯೋಗದಿಂದ ಜಾರಿ ಮಾಡಲಾಗುವುದಿಲ್ಲ. 


ನಕಲು ಪ್ರವೇಶಪತ್ರವನ್ನು ಆಯೋಗದಲ್ಲಿ ಸಂರಕ್ಷಿಸಿಡುವುದಿಲ್ಲ. ಆದ್ದರಿಂದ ಪ್ರವೇಶಪತ್ರವನ್ನು ಜೋಪಾನವಾಗಿ ಇಟ್ಟುಕೊಳ್ಳತಕ್ಕದ್ದು. 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೨೫ 





(ಆ) ಆಯೋಗದ ವೆಬ್‌ಸೈಟ್‌ನಿಂದ ೫0೪೫18 10೩6 ಮಾಡಿಕೊಂಡ ಪ್ರವೇಶಪತ್ರದಲ್ಲಿ ಹೆಸರು, ಪದನಾಮ, ವಿಳಾಸ ಇತ್ಯಾದಿ ವಿವರಗಳು ತಪ್ಪಾಗಿ 
ಕಂಡುಬಂದಲ್ಲಿ ತಕ್ಷಣ ಅವುಗಳನ್ನು ತಿದ್ದುಪಡಿ ಮಾಡುವಂತೆ ಕೋರಿ ಪ್ರವೇಶಪತ್ರದ ಜೆರಾಕ್ಸ್‌ ಪ್ರತಿಯೊಂದಿಗೆ ತಿದ್ದುಪಡಿಗೆ ಅಗತ್ಯವಿರುವ 
ದಾಖಲೆ/ಮಾಹಿತಿಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಪ್ರಮಾಣಪತ್ರವನ್ನು ಮುದ್ರಿಸುವ ಮುನ್ನ ತಿದ್ದುಪಡಿಗಳನ್ನು 
ಅಳವಡಿಸಿಕೊಂಡು ಪ್ರಮಾಣಪತ್ರವನ್ನು ಒದಗಿಸಲಾಗುವುದು. ಪ್ರಮಾಣಪತ್ರವನ್ನು ಜಾರಿಮಾಡಿದ ನಂತರ ತಿದ್ದುಪಡಿಗಾಗಿ ಸಲ್ಲಿಸುವ ಕೋರಿಕೆಗಳನ್ನು 
ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ತಿರಸ್ಕರಿಸಲಾಗುವುದು. 

11. ಪಠ್ಯಪುಸ್ತಕಗಳು: 

ಪಠ್ಯಪುಸ್ತಕಗಳನ್ನು ಉಪಯೋಗಿಸಿ ಪರೀಕ್ಷೆ ಬರೆಯಬಹುದಾದ ಪತ್ರಿಕೆಗಳಿಗೆ ಅಭ್ಯರ್ಥಿಗಳು ಸರ್ಕಾರದಿಂದ ಪ್ರಕಾಶಿಸಲ್ಪಟ್ಟ ಪಠ್ಯಪುಸ್ತಕಗಳನ್ನು ಮತ್ತು 
ಖಾಸಗಿ ಪ್ರಕಾಶಕರಿಂದ ಪ್ರಕಾಶಿಸಲ್ಪಟ್ಟ ಪುಸ್ತಕಗಳನ್ನು ಸರ್ಕಾರಿ ಪ್ರಕಾಶಿತ ಪುಸ್ತಕಗಳ ಮಾದರಿಗೆ ಯಾವುದೇ ರೀತಿಯ ತದ್ದಿರುದ್ದವಾಗಿಲ್ಲದಿದ್ದರೆ ಮತ್ತು 
ಕರ್ನಾಟಕ ಉಚ್ಛ ನ್ಯಾಯಾಲಯದ ದಿನಾಂಕ 3ನೇ ಡಿಸೆಂಬರ್‌ 1991ರ ಆದೇಶಕ್ಕೆ ಅನುಗುಣವಾಗಿದ್ದರೆ ಅಂತಹ ಪಠ್ಯ ಪುಸ್ತಕಗಳನ್ನು ಮಾತ್ರ ಪರೀಕ್ಷಾ 
ಕೇಂದ್ರಗಳಲ್ಲಿ ಉಪಯೋಗಿಸಬಹುದಾಗಿರುತ್ತದೆ. ಇತರೇ ಯಾವುದೇ ಖಾಸಗಿ ಪ್ರಕಾಶಕರು ಸಿದ್ಧಪಡಿಸಿದ ಗೈಡ್‌ಗಳನ್ನು ನಿಷೇಧಿಸಲಾಗಿದೆ. 


ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪ್ರೊಸೀಜರ್‌ ಹೈಯರ್‌ ಮತ್ತು ಲೋಯರ್‌ ವಿಷಯಗಳ ಪರೀಕ್ಷೆಯಲ್ಲಿ “ಉದ್ಯೋಗ ಮತ್ತು ತರಬೇತಿ 
ಮಹಾನಿರ್ದೇಶನಾಲಯ, ನವದೆಹಲಿ” ಇವರು ಪ್ರಕಟಿಸಿರುವ “ಎ೦ಪ್ಲಾಯ್‌ಮೆಂಟ್‌ ಸರ್ವೀಸ್‌ ಮ್ಯಾನ್ಯುಯಲ್‌” ಪುಸ್ತಕವನ್ನು ಉಪಯೋಗಿಸಲು ಅನುಮತಿ 
ನೀಡಲಾಗಿದೆ. 


12. ಹಾಜರಿ ಪ್ರಮಾಣ ಪತ್ರಗಳು: 





ಪರೀಕ್ಷೆಗೆ ಹಾಜರಾದ ಬಗ್ಗೆ ಹಾಜರಾತಿ ಪ್ರಮಾಣಪತ್ರ ಪಡೆಯಬಯಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪರೀಕ್ಷಾ ಉಪ ಕೇಂದ್ರದ 
ಮೇಲ್ವಿಚಾರಕರಿಂದ ಅದನ್ನು ಪರೀಕ್ಷಾ ದಿನದಂದೇ ಪಡೆಯತಕ್ಕದ್ದು. ಹಾಜರಿ ಪ್ರಮಾಣಪತ್ರವನ್ನು ಆಯೋಗದ ಕಛೇರಿಯಿಂದ ಯಾವುದೇ ಸಂದರ್ಭದಲ್ಲೂ 


ಪ್ರತ್ಯೇಕವಾಗಿ ನೀಡಲಾಗುವುದಿಲ್ಲ. 
13 ಕನ್ನಡ ಭಾಷಾ ಮೌಖಕ ಪರೀಕ್ಷೆ: 


(ಅ) ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆಯನ್ನು ಆಯೋಗದ ಕೇಂದ್ರ ಕಛೇರಿ, 
ಉದ್ಯೋಗ ಸೌಧ, ಬೆಂಗಳೂರು-560001, ಇಲ್ಲಿ ಹಾಗೂ ಆಯೋಗದ ಪ್ರಾಂತೀಯ ಕಛೇರಿಗಳಿರುವ ಬೆಳಗಾಂ, ಗುಲ್ಬರ್ಗಾ, ಮೈಸೂರು ಮತ್ತು ಶಿವಮೊಗ್ಗ 
ಜಿಲ್ಲಾ ಕೇಂದಗಳಲ್ಲಿ ನಡೆಸಲಾಗುವುದು. ಆಯೋಗದ ವಿವೇಚನೆಯಂತೆ ಅನಿವಾರ್ಯ ಸಂದರ್ಭಗಳಲ್ಲಿ ರಾಜ್ಯದ ಇತರೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ಮೌಖಿಕ 
ಪರೀಕ್ಷೆಯನ್ನು ನಡೆಸಲಾಗುವುದು. 

(ಆ) ಯಾವುದೇ ಸರ್ಕಾರಿ ನೌಕರನು/ನೌಕರಳು ಕನ್ನಡಭಾಷಾ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ ಹೊರತು ಕನ್ನಡ ಮೌಖಿಕ ಪರೀಕ್ಷೆಗೆ 
ಅರ್ಹರಾಗುವುದಿಲ್ಲ. 


ಆದರೆ 
(1) ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಡಿಪಿಎಆರ್‌ 81 ಎಸ್‌ಎಸ್‌ಆರ್‌ 81, ದಿನಾಂಕ 6ನೇ ಜೂನ್‌ 1981ರ ಮೇರೆಗೆ ಗೃಹರಕ್ಷಕ ಸಂಸ್ಥೆಯ ಸೈನಿಕರು 
ಕನ್ನಡ ಭಾಷಾ, ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ತೇರ್ಗಡೆಯಾಗತಕ್ಕದ್ದು. ವೇತನ ಮುಂಬಡ್ತಿ ಪಡೆಯುವ ಮತ್ತು ಸೇವಾ ಸ್ಥಿರೀಕರಣದ ಉದ್ದೇಶಗಳಿಗೆ ಕನ್ನಡ 
ಭಾಷಾ ಲಿಖಿತ ಪರೀಕ್ಷೆಯ ಬದಲಾಗಿ ಗರಿಷ್ಠ 50 ಅಂಕಗಳನ್ನು ನಿಗದಿಪಡಿಸಿರುವ ಕನ್ನಡ ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ಅವರು ತೇರ್ಗಡೆ 
ಹೊಂದಬೇಕಾಗಿರುತ್ತದೆ. 


(2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 3 ಎಸ್‌ಎಸ್‌ಆರ್‌ 82, ದಿನಾ೦ಕ 30ನೇ ಆಗಸ್ಟ್‌ 1982ರ ಮೇರೆಗೆ ಅಂಧರಾಗಿರುವ ಮತ್ತು ಕೆಲಸಕ್ಕೆ 
ಓದುವುದು ಮತ್ತು ಬರೆಯುವುದು ಅವಶ್ಯವಿಲ್ಲದ ಸರ್ಕಾರಿ ನೌಕರರಿಗೆ ಸ್ಥಿರೀಕರಣದ ಮತ್ತು ವಾರ್ಷಿಕ ವೇತನ ಮುಂಬಡಿಗಳನ್ನು ಪಡೆಯುವ 
ಉದ್ದೇಶಗಳಿಗಾಗಿ ಕನ್ನಡ ಭಾಷಾ ಲಿಖಿತ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದರಿಂದ ವಿನಾಯಿತಿಸಲಾಗಿದೆ. ಆದರೆ ಅವರು ಕನ್ನಡ ಭಾಷಾ ಮೌಖಿಕ 
ಪರೀಕ್ಷೆಯಲ್ಲಿ ತೇರ್ಗಡೆಯಾಗತಕ್ಕದ್ದು. 


(3) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 26 ಸೆಸೆನಿ 94, ಬೆಂಗಳೂರು, ದಿನಾಂಕ:14-07-1994ರಲ್ಲಿ ಸೂಚಿಸಿರುವ ಕ೦ಪೋಜಿಟರ್‌, ಸೀನಿಯರ್‌ 
ಕಂಪೋಜಿಟರ್‌, ಸೀನಿಯರ್‌ ಮಷಿನ್‌ ಮೈಂಡರ್‌, ಸೀನಿಯರ್‌ ಬೈಂಡರ್‌, ಸಹಾಯಕ ಪ್ರೊಸೆಸ್‌ ಅಪರೇಟರ್‌, ಆಫ್‌ಸೆಟ್‌ ಪ್ರಿಂಟರ್‌, ಆಫ್‌ಸೆಟ್‌ ಫ್ಲೇಟ್‌ 
ಮೇಕರ್‌ ಹಾಗೂ ವೈರ್‌ಮನ್‌ ಈ ಪದನಾಮವನ್ನು ಹೊಂದಿರುವ ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ಸಿಬ್ಬಂದಿ ವರ್ಗದವರು 
ಮುಂಬಡ್ತಿ ಪಡೆಯಲು ಕನ್ನಡ ಭಾಷಾ ಪರೀಕ್ಷೆಯ ಲಿಖಿತ ಪರೀಕ್ಷೆ (ಪೇಪರ್‌ 1 ಮತ್ತು 2) ಯಿಂದ ವಿನಾಯಿತಿ ಹೊಂದಿರುತ್ತಾರೆ. ಆದರೆ ಮೌಖಿಕ 
ಪರೀಕ್ಷೆಯಲ್ಲಿ ಶೇಕಡ 40ರಷ್ಟು ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಬೇಕಾಗಿರುತ್ತದೆ. 


14, ತೇರ್ಗಡೆಗೆ ಗಳಿಸಬೇಕಾದ ಅಂಕಗಳು: 
(ಅ) ಯಾವುದೇ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊ೦ದಲು ಒಂದು ಪತ್ರಿಕೆಯನ್ನು ಒಳಗೊ೦ಡ ವಿಷಯವಾಗಿದ್ದಲ್ಲಿ ಸದರಿ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ 40 


ಡು 


ಅಂಕಗಳನ್ನು ಪಡೆದಿರಬೇಕು. ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳಿದ್ದಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡಾ 35 ಮತ್ತು ಒಟ್ಟು ಎಲ್ಲಾ ಪತ್ರಿಕೆಗಳಿ೦ದ ಕನಿಷ್ಠ ಶೇಕಡಾ 40 


ಅಂಕಗಳನ್ನು ಪಡೆದಿರಬೇಕು. ವಿನಾಯಿತಿ ಕೋರಿದ ಬಿ.ಕಾಂ., ಬಿ.ಬಿ.ಎಂ., ಹಾಗೂ ಕಾನೂನು ಪದವೀಧರರು, ಹಾಜರಾಗುವ ವಿಷಯದ ಪ್ರತಿ ಪತ್ರಿಕೆಗಳಲ್ಲಿ 
ಕನಿಷ್ಠ ಶೇಕಡ 35 ಅಂಕಗಳನ್ನು ಹಾಗೂ ಪ್ರತಿ ವಿಷಯದ ಎಲ್ಲಾ ಪತ್ರಿಕೆಗಳ ಸರಾಸರಿ 40 ಅಂಕಗಳನ್ನು ಗಳಿಸಿರಬೇಕು. 


(ಆ) ಯಾವುದೇ ಪರೀಕ್ಷೆಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳಲ್ಲಿ ಶೇಕಡ 60ಕ್ಕಿಂತ ಕಡಿಮೆ ಇರದಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾದಂತಹ 
ಅಭ್ಯರ್ಥಿಗಳ ಫಲಿತಾಂಶವನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವುದಾಗಿ ಘೋಷಿಸಲಾಗುವುದು. 


೧೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 





15. ತೇರ್ಗಡೆ ಪ್ರಮಾಣಪತ್ರಗಳು: 


(ಅ) ಆಯೋಗದಿಂದ ಅಧಿಕೃತವಾಗಿ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣಪತ್ರವನ್ನು ಆನ್‌ಲೈನ್‌ 


ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಕಛೇರಿಯ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮೂಲಕ ಕಳುಹಿಸಲಾಗುವುದು. 

(ಆ) ಆಕಸ್ಮಾತ್‌ ಉತ್ತೀರ್ಣತಾ ಪ್ರಮಾಣ ಪತ್ರಗಳು ಕಾರಣಾಂತರದಿಂದ ತಲುಪದೇ ಆಯೋಗಕ್ಕೆ ಹಿಂದಿರುಗಿ ಬರುವ ಪ್ರಮಾಣ ಪತ್ರಗಳ ನೋಂದಣಿ 
ಸಂಖ್ಯೆಗಳ ಪಟ್ಟಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗುವುದು. ಅಂತಹ ಹಿಂದಿರುಗಿ ಬರುವ 
ಪ್ರಮಾಣಪತ್ರಗಳನ್ನು ಸಂಬಂಧಿತ ಅಭ್ಯರ್ಥಿಗಳು ಪಡೆಯಬೇಕಿದ್ದಲ್ಲಿ ಪರೀಕ್ಷಾ ವಿವರಗಳನ್ನೊಳಗೊಂಡ ಮನವಿಯೊಂದಿಗೆ ರೂ.40/-ಗಳ ಅಂಚೆ 
ಚೀಟಿಯನ್ನು ಅಂಟಿಸಿದ ಸ್ವ-ವಿಳಾಸವುಳ್ಳ ಎ-4 ಅಳತೆಯ ಲಕೋಟೆಯನ್ನು ಆಯೋಗಕ್ಕೆ ಸಲ್ಲಿಸಿದಲ್ಲಿ ಅದೇ ಲಕೋಟೆಯಲ್ಲಿ ಪ್ರಮಾಣಪತ್ರವನ್ನು 
ಮರುರವಾನಿಸಲಾಗುವುದು. 

(ಇ) ಅಂಕಗಳ ಮಾಹಿತಿಯನ್ನು ಅಪೇಕ್ಷಿಸುವ ಅಭ್ಯರ್ಥಿಗಳು ಆಯೋಗದ ವೆಬ್‌ಸೈಟ್‌ “ಗtಕp://kpsc.kar.nic.in’’ ನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಮತ್ತು 


ಜನ್ಮ ದಿನಾಂಕವನ್ನು ನಮೂದಿಸಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಬಹುದು. 
(ಈ) ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಮನವಿಯನ್ನು ಸಲ್ಲಿಸಿದಲ್ಲಿ ಹೊಸ ವಿಳಾಸಕ್ಕೆ ಪ್ರಮಾಣಪತ್ರ ರವಾನಿಸಲಾಗುವುದು. 
16. ಅಂಕಗಳ ಮರು ಎಣಿಕೆ: 
ಯಾವುದೇ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಅಭ್ಯರ್ಥಿಯು ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸದರಿ ಪರೀಕ್ಷೆಯ 
ಎಲ್ಲಾ ಪತ್ರಿಕೆಗಳ ಅಥವಾ ಯಾವುದೇ ನಿರ್ದಿಷ್ಟ ಪತ್ರಿಕೆಯ ಅಂಕಗಳ ಮರುಎಣಿಕೆಗಾಗಿ ಆಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಅಂತಹ ಅರ್ಜಿ ಸಲ್ಲಿಸುವ 


ey ಡು 


ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರತಿ ವಿಷಯಕ್ಕೆ ರೂ. 100/-ಗಳ ಶುಲ್ಕವನ್ನು "ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು”, ಇವರಿಗೆ 








ಮು 


ಸಂದಾಯವಾಗುವಂತೆ ಪಡೆದ ಡಿಡಿ/ಐಪಿಓ ಮೂಲಕ ಸಂದಾಯ ಮಾಡತಕ್ಕದ್ದು ಹಾಗೂ ಅಭ್ಯರ್ಥಿಯು ತನ್ನ ಹೆಸರು, ಪರೀಕ್ಷಾ ಕೇಂದ್ರ, ನೋಂದಣಿ ಸಂಖ್ಯೆ 
ಮತ್ತು ಮರು ಎಣಿಕೆ ಮಾಡಬೇಕಾದ ವಿಷಯದ ವಿವರಗಳನ್ನು ನಮೂದಿಸಿದ ಅರ್ಜಿಯೊಂದಿಗೆ (ಅರ್ಜಿಯ ಮಾದರಿಯು ಆಯೋಗದ ಅಂತರ್ಜಾಲದಲ್ಲಿ 
ಲಭ್ಯವಿದ್ದು ಡೌನ್‌ಲೋಡ್‌ ಮಾಡಿಕೊಂಡು ಅಗತ್ತ ವಿವರಗಳನ್ನು ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು) ಶುಲ್ಕ ಸಂದಾಯ ಮಾಡಿದ ಐ.ಪಿ.ಓ/ಡಿ.ಡಿ.ಯನ್ನು ಲಗತ್ತಿಸಿ 


ಸಲ್ಲಿಸತಕ್ಕದ್ದು. ಅಭ್ಯರ್ಥಿಯು ಪಡೆದ ಅಂಕಗಳ ಮರು ಎಣಿಕೆಯ ಸಂಬಂಧದಲ್ಲಿ ಆಯೋಗದ ನಿರ್ಣಯವೇ ಅಂತಿಮವಾಗಿರುತ್ತದೆ. 


17. ಇಲಾಖಾ ಪರೀಕ್ಷೆ ಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇತ್ತೀಚೆಗೆ ಜಾರಿಗೊಂಡಿರುವ ಸರ್ಕಾರಿ ಆದೇಶಗಳು: 








(1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 4 ಎಸ್‌ಎಸ್‌ಆರ್‌ 2013,ಬೆಂಗಳೂರು, ದಿನಾಂಕ:04-03-2014 
1. ಶಿರೋನಾಮೆ ಮತ್ತು ಪ್ರಾರಂಭ:- 


(1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) (3ನೇ ತಿದ್ದುಪಡಿ) ನಿಯಮಗಳು, 2013 
ಎಂದು ಕರೆಯತಕ್ಕದ್ದು. 


(2) ಇದು ರಾಜ್ಯಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಷೆಡ್ಯೂಲ್‌-1ರ ತಿದ್ದುಪಡಿ:- ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ಷೆಡ್ಯೂಲ್‌- 1ರ “ 
ಕನ್ನಡ ಭಾಷಾ ಪರೀಕ್ಷೆ ಪಠ್ಯ ಕ್ರಮ” ಶೀರ್ಷಿಕೆಯಡಿ ಇರುವ ಪತ್ರಿಕೆ-।, ಖಂಡ-ಬಿ ನಮೂದುಗಳಡಿ ಇರುವ “ ಕನ್ನಡ ಕಸ್ತೂರಿ” ಪದಗಳ ಬದಲು “ ಸಿರಿ 
ಕನ್ನಡ "` ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 
(2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 1 ಎಸ್‌ಎಸ್‌ಆರ್‌ 2013, ಬೆಂಗಳೂರು, ದಿನಾಂಕ 17-02-2014, 
1. ಶಿರೋನಾಮೆ ಮತ್ತು ಪ್ರಾರಂಭ:- 

(1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) (2ನೇ ತಿದ್ದುಪಡಿ) ನಿಯಮಗಳು, 

2013 ಎಂದು ಕರೆಯತಕ್ಕದ್ದು. 
(2) ಇದು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. ಷೆಡ್ಯೂಲ್‌ -11 ರ ತಿದ್ದುಪಡಿ:- ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ಷೆಡ್ಯೂಲ್‌- 11ರ 


ಕ್ರಮ ಸಂಖ್ಯೆ: 69 ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ ಕೆಳಕಂಡದ್ದನ್ನು ಪ್ರತಿಸ್ಥಾಪಿಸತಕ್ಕದ್ದು. 

















69 | ಆಯುರ್ವೇದ, ನಿರ್ದೇಶಕರು, ಆಯುಷ್‌ ಇಲಾಖೆ, ಪ್ರಾಂಶುಪಾಲರು, ಪ್ರಾಧ್ಯಾಪಕರು, 1) ಅಕೌಂಟ್ಸ್‌ ಹೈಯರ್‌ 
ಯೋಗ ಮತ್ತು ಸಹಾಯಕ ಪ್ರಾಧ್ಯಾಪಕರು, 2) ಜನರಲ್‌ ಲಾ 
ನ್ಯಾಚುರೋಪತಿ, ಸರ್ಕಾರಿ ಆಯುಷ್‌ ಕಾಲೇಜಿನ ಉಪನ್ಯಾಸಕರು, ಭಾಗ-1 ಮತು 2 
ಮು ಬಬ ಉಪ-ನಿರ್ದೇಶಕರು (ಆಯುರ್ವೇದ/ಯುನಾನಿ, i 
ಪುತ್ತು ಹೋಮಿಯೋಪತಿ/ಯೋಗ ಮತ್ತು ನ್ಯಾಚುರೋಪತಿ/ ಔಷಧ ಔಷಧ 
ಹಾನಿಯ ವಿಜ್ಞಾನ, ವೈಜ್ಞಾನಾಧಿಕಾರಿ, ಹಿರಿಯ ವೈದ್ಯಾಧಿಕಾರಿ (ಆಯುಷ್‌), 
ಇಲಾಖೆ(ಆಯುಷ್‌) 


ವೈದ್ಯಾಧಿಕಾರಿ (ಆಯುಷ್‌), 
ಸಹಾಯಕ ಔಷಧ ನಿಯಂತ್ರಕರು, 


ಆಡಳಿತಾಧಿಕಾರಿ. 




















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೨೭ 








ವೈಜ್ಞಾನಿಕ ಸಹಾಯಕ, ಔಷಧ ನಿರೀಕ್ಷಕರು 1) ಅಕೌಂಟ್ಸ್‌ ಹೈಯರ್‌ 
(ಆಯುರ್ವೇದ/ಹೋಮಿಯೋಪತಿ) 2) ಜನರಲ್‌ ಲಾ ಭಾಗ-1 
ಸಹಾಯಕ ಆಡಳಿತಾಧಿಕಾರಿ 





ಶುಶ್ರೂಷ ಮೇಲ್ವಿಚಾರಕರು (ದರ್ಜೆ-1) ಅಕೌಂಟ್ಸ್‌ ಹೈಯರ್‌ 
ಶುಶ್ರೂಷ ಮೇಲ್ವಿಚಾರಕರು (ದರ್ಜೆ-1)) 
ಔಷಧ ವಿಶ್ಲೇಷಕರು (ರಸಾಯನ ಶಾಸ್ತ್ರ 
ಔಷಧ ವಿಶ್ಲೇಷಕರು (ಸಸ್ಯ ಶಾಸ್ತ್ರ 

ಔಷಧ ವಿಶ್ಲೇಷಕರು (ಔಷಧ ವಿಜ್ಞಾನ) 
ಔಷಧ ವಿಶ್ಲೇಷಕರು (ಸೂಕ್ಷ್ಮ ಜೀವಿ ಶಾಸ್ತ್ರ 
ಅಧೀಕ್ಷಕರು, 

ಪ್ರಥಮ ದರ್ಜೆ ಸಹಾಯಕರು 


ಶೀಘಲಿಪಿಗಾರರು 




















ದ್ವಿತೀಯ ದರ್ಜೆ ಸಹಾಯಕರು ಅಕೌಂಟ್ಸ್‌ ಲೋಯರ್‌ 





18. 


ಅಭ್ಲಥಿ 


ನಕಲು ಪ್ರಮಾಣ ಪತ್ರ: 
೯ಯು ವಿವಿಧ ವಿಷಯಗಳಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ಆಯೋಗದಿಂದ ಪಡೆಯಲಾದ ಮೂಲ ಪ್ರಮಾಣಪತ್ರವನ್ನು ಕಳೆದುಕೊಂಡಲ್ಲಿ / 


ಸ್ವೀಕರಿಸಿಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ನಕಲು ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬಹುದಾಗಿದ್ದು, ಸದರಿ ಪ್ರಮಾಣಪತ್ರಕ್ಕಾಗಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳೇ 


ಗ 


ಮನವಿಯೊಂದಿಗೆ (ಮನವಿಯ ನಿಗದಿತ ನಮೂನೆಯು ಆಯೋಗದ ಅಂತರ್ಜಾಲದಲ್ಲಿ ಲಭ್ಯವಿದ್ದು ಡೌನ್‌ಲೋಡ್‌ ಮಾಡಿಕೊಂಡು ಅಗತ್ಯ ವಿವರಗಳನ್ನು 
ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು) ಈ ಕೆಳಗೆ ಸೂಚಿಸಿರುವ ಮಾಹಿತಿ/ದಾಖಲೆಗಳನ್ನು ಆಯೋಗಕ್ಕೆ ಒದಗಿಸುವ ಅಗತ್ಯವಿರುತ್ತದೆ. 








(1) 


(2) 


(3) 


(4) 


ನಕಲು ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸಲು ಕಾರಣಗಳನ್ನು ತಿಳಿಸುವ ಹಾಗೂ ಪರೀಕ್ಷಾ ವಿವರಗಳನ್ನೊಳಗೊಂಡ ರೂ. 20/-ಮೌಲ್ಯದ 
ಮುದ್ರಾಂಕ ಕಾಗದದ ಮೇಲೆ ನೋಟರಿಯವರ ಮುಂದೆ ಪ್ರಮಾಣೀಕರಿಸಲಾದ ಅಫಿಡೆವಿಟ್‌ನ ಮೂಲ ಪ್ರತಿ; 

ಪ್ರತಿ ವಿಷಯಕ್ಕೆ ರೂ. 100/- ರಂತೆ ಶುಲ್ಕವನ್ನು ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಬೆ೦ಗಳೂರು, ಇವರಿಗೆ 
ಸಂದಾಯವಾಗುವಂತೆ ಬ್ಯಾಂಕ್‌ ಡಿ.ಡಿ/ಭಾರತೀಯ ಅಂಚೆ ಆದೇಶ (ಐ.ಪಿ.ಓ) 

ಪ್ರವೇಶಪತ್ರದ ನೆರಳಚ್ಚು ಪ್ರತಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ವಿವರಗಳನ್ನು ನಮೂದಿಸಿರುವ ಸೇವಾ ಪುಸ್ತಕದ ಉಧೃತ 
ಭಾಗದ ನೆರಳಚ್ಚು ಪ್ರತಿ ಮತ್ತು 

ಪ್ರಮಾಣಪತ್ರವನ್ನು ನೋಂದಾಯಿತ ಅಂಚೆ ಮೂಲಕ ರವಾನಿಸಲು ಸ್ವ-ವಿಳಾಸವುಳ್ಳ ರೂ. 40/-ಗಳ ಅಂಚೆ ಚೀಟಿಯನ್ನು ಅಂಟಿಸಿದ ಎ- 
4 ಅಳತೆಯ ಒಂದು ಲಕೋಟೆ. 


19. ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು:- 


(1) 


(2) 


(3) 


(4) 


(5) 


(6) 


(7) 


ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರವನ್ನು ಪರೀಕ್ಷಾ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, ಕರ್ನಾಟಕ ಲೋಕಸೇವಾ 
ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560001 ಈ ವಿಳಾಸಕ್ಕೆ ರವಾನಿಸತಕ್ಕದ್ದು. 


ಪರೀಕ್ಷೆಗಳ ಸಂಬಂಧದಲ್ಲಿ ಯಾವುದೇ ಮಾಹಿತಿ ಕೋರುವ ಅಭ್ಯರ್ಥಿಗಳು ಮನವಿಯಲ್ಲಿ ಎಲ್ಲಾ ಮಾಹಿತಿ ನೀಡಿ ಅದರೊಂದಿಗೆ ಸಾಕಷ್ಟು 
ಅಂಚೆ ಚೀಟಿಗಳನ್ನು ಅಂಟಿದ ಸ್ವವಿಳಾಸವುಳ್ಳ ಒಂದು ಲಕೋಟೆಯನ್ನು ಲಗತ್ತಿಸಿ ಕಳುಹಿಸಿಕೊಟ್ಟಲ್ಲಿ ಆಯೋಗವು ತುರ್ತಾಗಿ ಉತ್ತರವನ್ನು 


ನೀಡಲು ಅನುಕೂಲವಾಗುವುದು. 


ಮಾಹಿತಿಗಾಗಿ ಅಭ್ಯರ್ಥಿಗಳು ಆಯೋಗಕ್ಕೆ ಸಲ್ಲಿಸುವ ಮನವಿಗಳಲ್ಲಿ ನೋಂದಣಿ ಸಂಖ್ಯೆ, ಅಧಿವೇಶನ, ವಿಷಯ ಮತ್ತು ಪರೀಕ್ಷಾ ಕೇಂದ 
ಮುಂತಾದ ಸ್ಪಷ್ಟ ವಿವರಗಳನ್ನು ಸೂಚಿಸದಿದ್ದಲ್ಲಿ ಅಂತಹವುಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಪೊಲೀಸ್‌ ಅಥವಾ ಇನ್ನಾವುದೇ ಸರ್ಕಾರ ನಿಗದಿಪಡಿಸಿದ ಸಮವಸ್ತವನ್ನು ಧರಿಸಿ ಪರೀಕ್ಷೆ ಬರೆಯುವುದನ್ನು 
ನಿಷೇಧಿಸಲಾಗಿದೆ. 

ಅಭ್ಯರ್ಥಿಗಳು ತಮ್ಮೊಂದಿಗೆ ಸಹ ನೌಕರರನ್ನು/ಇತರರನ್ನು ಪರೀಕ್ಷಾ ಕೊಠಡಿಯೊಳಗೆ ಕರೆತರುವುದನ್ನು ಮತ್ತು ಪರೀಕ್ಷೆ ನಡೆಯುತ್ತಿರುವಾಗ 
ಅವರನ್ನು ಭೇಟಿ ಮಾಡಲು ಅವಕಾಶ ಕೋರುವುದನ್ನು ನಿಷೇಧಿಸಲಾಗಿದೆ. 

ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ/ಪರೀಕ್ಷಾ ಉಪಕೇಂದದ ಆವರಣದೊಳಗೆ ಮೊಬೈಲ್‌ ಫೋನ್‌ ಹಾಗೂ ಇತರೆ ಎಲೆಕ್ಟಾನಿಕ್‌ 
ಉಪಕರಣಗಳನ್ನು ತರುವುದನ್ನು ಮತ್ತು ಉಪಯೋಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆಕಸ್ಮಾತ್‌ ಮೊಬೈಲ್‌ ಪೋನ್‌ 
ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಎರುದ್ಧ ಆಯೋಗದಿಂದ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು. 

ಅಭ್ಯರ್ಥಿಗಳು ತಮಗೆ ಕಾಯ್ದಿರಿಸಿದ ಸ್ಥಳದಲ್ಲಿ ಮಾತ್ರ ಕುಳಿತು ಪರೀಕ್ಷೆ ಬರೆಯತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ಧ 
ಆಯೋಗದಿಂದ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು. 


೧೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 











(8) ಯಾವುದೇ ಹುದ್ದೆಗೆ ಕಡ್ಡಾಯಗೊಳಿಸಿದ ವಿಷಯಗಳ ಪೈಕಿ ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಒಂದಕ್ಕಿಂತ ಹೆಚ್ಚು 
ವಿಷಯಗಳು ಒಂದೇ ದಿನ, ಒಂದೇ ಸಮಯದಲ್ಲಿ ನಡೆಯುವಂತಿದ್ದರೆ, ಅವಗಳಲ್ಲಿ ಒಂದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ 
ಹಾಜರಾಗತಕ್ತದು. 

(9) ಆಯೋಗದ ಆದೇಶ ಸಂಖ್ಯೆ ಇ.ಪ(2)3774/94-95/ಪಿಎಸ್‌ಸಿ ದಿನಾಂಕ 18ನೇ, ಫೆಬ್ರವರಿ 1995ರ ಮೇರೆಗೆ ಬ್ಯಾಟರಿ ಚಾಲಿತ 


ಪ್ರೋಗ್ರಾಮ್‌ ಮಾಡದೆ ಇರುವಂತಹ ಕ್ಯಾಲುಕ್ಕುಲೇಟರ್‌ಗಳನ್ನು ಮಾತ್ರ ಎಸ್‌.ಎ.ಎಸ್‌. ಪರೀಕ್ಷೆಗಳಲ್ಲಿ ಉಪಯೋಗಿಸಲು ಅಭ್ಯರ್ಥಿಗಳಿಗೆ 
ಅನುಮತಿ ನೀಡಲಾಗಿದೆ. 
ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು: 
ಶಾಖೆಗಳು ದೂರವಾಣಿ ಸಂಖ್ಯೆಗಳು 
ಮಾಹಿತಿ ಕೇಂದ್ರ, ಬೆ೦ಗಳೂರು 080-30574957 
080-30574901 








080-22343138 
080-22343139 



































ಇಲಾಖಾ ಪರೀಕ್ಷಾ ಶಾಖೆ- ಬೆ೦ಗಳೂರು 080-30574944 
ಇಲಾಖಾ ಪರೀಕ್ಷಾ ಶಾಖೆ-2, ಬೆಂಗಳೂರು 080-30574945 
ಪ್ರಾಂತೀಯ ಕಛೇರಿ, ಬೆಳಗಾವಿ 0831-2475345 
ಪ್ರಾಂತೀಯ ಕಛೇರಿ, ಗುಲ್ಬರ್ಗಾ 08472-227944 
ಪ್ರಾಂತೀಯ ಕಛೇರಿ, ಮೈಸೂರು 0821-2545956 
ಪ್ರಾಂತೀಯ ಕಛೇರಿ, ಶಿವಮೊಗ್ಗ 08182-228099 
ಸಹಾಯವಾಣಿ, ಬೆಂಗಳೂರು 080-30574913 
20. ದುರ್ವರ್ತನೆ: 


ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಯಾವುದೇ ಒಬ್ಬ ಅಭ್ಯರ್ಥಿಯು ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 
ಕೃತ್ರಿಮ/ಖೋಟಾ ದಸ್ತಾವೇಜನ್ನು ಅಥವಾ ಅಕ್ರಮವಾಗಿ ತಿದ್ದಿದ ದಸ್ತಾವೇಜುಗಳನ್ನು ಸಲ್ಲಿಸಿದ ಅಥವಾ ಸರಿಯಲ್ಲದ ಅಥವಾ ತಪ್ಪು ಅಥವಾ ಸುಳ್ಳು 
ವಿವರಣೆಯನ್ನು ನೀಡಿದ ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿದ ಅಥವಾ ಪರೀಕ್ಷೆಯಲ್ಲಿ ಅಕ್ರಮ ವಿಧಾನವನ್ನು ಅನುಸರಿಸಲು ಪ್ರಯತ್ನಿಸಿದ 
ಅಥವಾ ಬೇರೆ ರೀತಿಯಲ್ಲಿ ಇತರೆ ಯಾವುದೇ ಅಕ್ರಮ/ಅನುಚಿತ ಮಾರ್ಗವನ್ನು ಅನುಸರಿಸಿದ ಅಪರಾಧವನ್ನು ಮಾಡಿರುವುದಾಗಿ ಆಯೋಗಕ್ಕೆ ಕಂಡುಬಂದಲ್ಲಿ, 


ಅಂತಹ ಅಭ್ಯರ್ಥಿಯನ್ನು ಕ್ರಿಮಿನಲ್‌ ವ್ಯವಹರಣೆಗೆ ಗುರಿಪಡಿಸುವುದಲ್ಲದೆ, ಆಯೋಗದ ಕಛೇರಿಯ ಅಧಿಕೃತ ಜ್ಞಾಪನ ಸಂಖ್ಯೆ; ಆಡಳಿತ. 398/1993- 
94/ಪಿಎಸ್‌ಸಿ, ದಿನಾಂಕ: 14-07-1993ರ ಮೇರೆಗೆ ಶಿಸ್ತಿನ ಕ್ರಮಕ್ಕೆ ಒಳಪಡಿಸಲಾಗುವುದು. 
ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಮೇಲ್ವಿಚಾರಕರು/ಸ೦ವೀಕ್ಷಕರು ನೀಡುವ ಸೂಚನೆಗಳನ್ನು ತಪ್ಪದೇ ಪಾಲಿಸುವುದು. ತಪ್ಪಿದಲ್ಲಿ ಅದನ್ನು 


ದುರ್ವರ್ತನೆಯನ್ನಾಗಿ (1181-7780006) ಪರಿಗಣಿಸಲಾಗುವುದು ಮತ್ತು ಈ ಬಗ್ಗೆ ಶಿಸ್ತಿನ ಕಾರ್ಯವಿಧಾನಗಳಿಗೆ ಒಳಪಡಿಸಲಾಗುವುದು. 
ಮನೋಜ್‌ಕುಮಾರ್‌ ಮೀನಾ, ಭಾ.ಆ.ಸೇ., 
ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ, " ಉದ್ಯೋಗ ಸೌಧ '', ಬೆಂಗಳೂರು-560001. 
ಅಧಿಸೂಚನೆ ಸಂಖ್ಯೆ ಆಪ(1) 1167/2014-15/ಪಿಎಸ್‌ಸಿ, ದಿನಾಂಕ: 30 - 09 -2014 
ಅನುಬಂಧ “ಎ” 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಥಮ ಹಂತವಾಗಿ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟ. 
































ಕ್ರ 
ವಾರ ದಿನಾಂಕ ವೇಳೆ ವಿಷಯ 
ಸಂ. 
1 2 3 4 5 
1 ಶನಿವಾರ 13-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಅಕೌಂಟ್ಸ್‌ ಲೋಯರ್‌ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಜನರಲ್‌ ಲಾ ಭಾಗ- 11 



















































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ೧೨೨೯ 
3 ವಾರ ದಿನಾಂಕ ವೇಳೆ ವಿಷಯ 
ಸಂ. 
2 ಭಾನುವಾರ 14-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಅಕೌಂಟ್ಸ್‌ ಹೈಯರ್‌ ಪತ್ರಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಅಕೌಂಟ್ಸ್‌ ಹೈಯರ್‌ ಪತ್ರಿಕೆ-2 
3 ಸೋಮವಾರ 15-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಜನರಲ್‌ ಲಾ ಭಾಗ- 1ಪತಿಕೆ- 1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಜನರಲ್‌ ಲಾ ಭಾಗ- 1 ಪತ್ರಿಕೆ- 2 
ಕರ್ನಾಟಕ ಲೋಕಸೇವಾ ಆಯೋಗ, “ಉದ್ಯೋಗ ಸೌಧ”, ಬೆಂಗಳೂರು-560001. 
ಅಧಿಸೂಚನೆ, ಸಂಖ್ಯೆ ಅಪ(1)1167/2014-15/ಪಿಎಸ್‌ಸಿ, ದಿನಾಂಕ:30-09-2014 
ಅನುಬಂಧ “ಬಿ” 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗಾ, ಮೈಸೂರು » ಶಿವಮೊಗ್ಗ, ಮಂಗಳೂರು, ಗದಗ, 
ರಾಯಚೂರು ಮತ್ತು ಬಿಜಾಪುರ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು ಮಸ್ಸೂರಿ 
ಕೇಂದ್ರಗಳಲ್ಲಿ ದ್ವಿತೀಯ ಹಂತವಾಗಿ ನಡೆಯಲಿರುವ ವಿಷಯಗಳ ಪರೀಕ್ಷಾ ವೇಳಾ ಪಟ್ಟಿ. 
ಕ್ರ 
ಸಂ. ವಾರ ದಿನಾಂಕ ವೇಳೆ ವಿಷಯ 
1 2 3 4 5 
ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಕನ್ನಡ ಪತ್ರಿಕೆ-1 (ಪುಸ್ತಕಗಳಿಲ್ಲದೆ) 
1 ಬುಧವಾರ 17-12-2014 ಮಧ್ಯಾಹ್ನ 2.00 ರಿಂದ ಸಂಜೆ 3.00 ಗಂಟಿ ಕನ್ನಡ ಪತ್ರಿಕೆ-2 (ಪುಸ್ತಕಗಳಿಲ್ಲದೆ) 
ಗುರುವಾರ 18-12-2014 ಬೆಳಿಗ್ಗೆ 10.00 ರಿಂದ 100 ಗಂಟೆ ಇನ್ಸೂರೆನ್ಸ್‌ ಹೈಯರ್‌ ಪತ್ರಿಕೆ-2 (ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಪಿ.ಡಬ್ಲ್ಯೂ.ಡಿ ಹೈಯರ್‌ ಭಾಗ- 1 ಪತ್ರಿಕೆ-1, 
2 (ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2.00 ರಿಂದ ಸಂಜೆ 5.00 ಗಂಟೆ ಇನ್ಸೂರೆನ್ಸ್‌ ಲೋಯರ್‌ ಪತ್ರಿಕೆ-2 (ಮಸ್ತಕಗಳಿಲ್ಲದೆ) 
ಮೇಲಿನಂತೆ ಪ್ರೆಸ್‌ ಮ್ಯಾನ್ಯುಯಲ್‌ ಹೈಯರ್‌ ಪತ್ರಿಕೆ-2, 
ಶುಕ್ರವಾರ 19-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಲೇಬರ್‌ ಪತ್ರಿಕೆ-1 
3 ಮೇಲಿನಂತೆ ಪ್ರಿಸನ್ಸ್‌ 
ಮೇಲಿನಂತೆ ಎಕ್ಸೈಸ್‌ 
ಮೇಲಿನಂತೆ ಮೋಟಾರ್‌ ವೆಹಿಕಲ್ಸ್‌ 
ಮೇಲಿನಂತೆ ರೆವಿನ್ಯೂ ಹೈಯರ್‌ ಭಾಗ- 1 ಪತ್ರಿಕೆ-1 
ಮೇಲಿನಂತೆ ಇನ್ಸೂರೆನ್ಸ್‌ ಅಡ್ವಾನ್ಸಡ್‌ ಪತ್ರಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಲೇಬರ್‌ ಪತ್ರಿಕೆ-2 
ಮೇಲಿನಂತೆ ಇನ್ಸೂರೆನ್ಸ್‌ ಅಡ್ಡಾನ್ನಡ್‌ ಪತ್ರಿಕೆ-2 
ಮೇಲಿನಂತೆ ರೆವಿನ್ಯೂ ಹೈಯರ್‌ ಭಾಗ- 1 ಪತ್ರಿಕೆ-2. 
ಶನಿವಾರ 20-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ರೆವಿನ್ಯೂ ಹೈಯರ್‌ ಭಾಗ- 0 ಪತ್ರಿಕೆ-1 
4 ಮೇಲಿನಂತೆ ರಿಜಿಸ್ಟ್ರೇಷನ್‌ ಪತ್ರಿಕೆ-1 
ಮೇಲಿನಂತೆ ಕಮರ್ಷಿಯಲ್‌ಟ್ಯಾಕ್ಸ್‌ ಭಾಗ- 1ಪತ್ರಿಕೆ-1 
ಮೇಲಿನಂತೆ ಇನ್ನೂರೆನ್ಸ್‌ ಅಡ್ಡಾನ್ನಡ್‌ ಪತ್ರಿಕೆ-3 























೧೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 









































ಕ್ರ 
ಸಂ. ವಾರ ದಿನಾಂಕ ವೇಳೆ ವಿಷಯ 
1 2 3 4 5 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ರೆವಿನ್ಯೂ ಹೈಯರ್‌ ಭಾಗ- 11 ಪತ್ರಿಕೆ-2 
ಮೇಲಿನಂತೆ ರಿಜಿಸ್ಟ್ರೇಷನ್‌ ಪತ್ರಿಕೆ-2 
ಮೇಲಿನಂತೆ ಕಮರ್ಷಿಯಲ್‌ಟ್ಯಾಕ್ಸ್‌ ಭಾಗ- 1 ಪತ್ರಿಕೆ-2 
ಮೇಲಿನಂತೆ ಇನ್ಸೂರೆನ್ಸ್‌ ಹೈಯರ್‌ ಪತ್ರಿಕೆ-1 
5 ಭಾನುವಾರ 21-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಹೊಲೀಸ್‌ ಮ್ಯಾನ್ಯುಯಲ್‌ 
ಮೇಲಿನಂತೆ ಕೋ-ಆಪರೇಷನ್‌ ಪತ್ರಿಕೆ-1 
ಮೇಲಿನಂತೆ ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇ೦ಜ್‌ ಪ್ರೊಸೀಜರ್‌ 
ಹೈಯರ್‌ 
ಮೇಲಿನಂತೆ ಮಾರ್ಕೆಟಿಂಗ್‌ ಪತ್ರಿಕೆ-1 
ಮೇಲಿನಂತೆ ಮೈನಿಂಗ್‌ ಭಾಗ- 1 
ಮೇಲಿನಂತೆ ರೆವಿನ್ಯೂ ಲೋಯರ್‌ ಪತ್ರಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಕಮರ್ಷಿಯಲ್‌ ಟ್ಯಾಕ್ಸ್‌ ಭಾಗ- 1, ಪತ್ರಿಕೆ-3 
ಮತ್ತು ಕೋ-ಆಪರೇಷನ್‌ ಪತ್ರಿಕೆ-2 
(ಎರಡಕ್ಕೂ ಒಂದೇ ಪ್ರಶ್ನೆ ಪತ್ರಿಕೆ) 
ಮೇಲಿನಂತೆ ಇನ್ಸೂರೆನ್ಸ್‌ ಹೈಯರ್‌ ಪತ್ರಿಕೆ-3 
ಮೇಲಿನಂತೆ ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪ್ರೊಸೀಜರ್‌ 
ಲೋಯರ್‌ 
ಮೇಲಿನಂತೆ ಮಾರ್ಕೆಟಿಂಗ್‌ ಪತ್ರಿಕೆ-2 
ಮೇಲಿನಂತೆ ಮೈನಿಂಗ್‌ ಭಾಗ- 11 
ಮೇಲಿನಂತೆ ರೆವಿನ್ಯೂ ಲೋಯರ್‌ ಪತ್ರಿಕೆ-2 
6 ಸೋಮವಾರ 22-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಸಿರಿಕಲ್ಲರ್‌ ಪತ್ರಿಕೆ-1 
ಮೇಲಿನಂತೆ ಕಮ್ಯೂನಿಟಿ ಡೆವಲಪ್‌ಮೆಂಟ್‌ ಭಾಗ- 1 
ಮೇಲಿನಂತೆ ರೆವಿನ್ಯೂ ಲೋಯರ್‌ ಪತ್ರಿಕೆ-3 
ಮೇಲಿನಂತೆ ಕಮರ್ಷಿಯಲ್‌ ಟ್ಯಾಕ್ಸ್‌ ಭಾಗ-11 ಪತ್ರಿಕೆ-1 
ಮೇಲಿನಂತೆ ಪ್ರೆಸ್‌ ಮ್ಯಾನ್ಯುಯಲ್‌ ಹೈಯರ್‌ ಪತ್ರಿಕೆ-1 
ಮೇಲಿನಂತೆ ಲೋಕಲ್‌ ಲಾಸ್‌ ಅಂಡ್‌ ಕಮರ್ಷಿಯಲ್‌ 
ಬುಕ್‌ ಕೀಪಿಂಗ್‌ ಪತ್ರಿಕೆ-1 
ಮೇಲಿನಂತೆ ಪೋರ್ಸ್‌ ಹೈಯರ್‌ 
ಮೇಲಿನಂತೆ ಇನ್ನೂರೆನ್ಸ್‌ ಲೋಯರ್‌ ಪತ್ರಿಕೆ-1 
ಮೇಲಿನಂತೆ ಯೂಥ್‌ ಸರ್ವೀಸಸ್‌ ಮ್ಯಾನ್ಯುಯಲ್‌ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಸಿರಿಕಲ್ಲರ್‌ ಪತ್ರಿಕೆ-2 
ಮೇಲಿನಂತೆ ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1 ಪತ್ರಿಕೆ-2 
ಮೇಲಿನಂತೆ ಲೋಕಲ್‌ ಲಾಸ್‌ ಅಂಡ್‌ ಕಮರ್ಷಿಯಲ್‌ 
ಬುಕ್‌ ಕೀಪಿಂಗ್‌ ಪತ್ರಿಕೆ-2 
ಮೇಲಿನಂತೆ ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-1 
ಮೇಲಿನಂತೆ ಕಮರ್ಷಿಯಲ್‌ ಟ್ಯಾಕ್ಸ್‌ ಭಾಗ-1 ಪತ್ರಿಕೆ-2 
ಮೇಲಿನಂತೆ ಪೋರ್ಸ್‌ ಲೋಯರ್‌ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ೧೨೩೧ 























ಕ್ರ 
ಸಂ. ವಾರ ದಿನಾಂಕ ವೇಳೆ ವಿಷಯ 
1 2 3 4 5 
7 ಮಂಗಳವಾರ 23-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ದರ್ಸ್‌ ಲಾಸ್‌ ಪತ್ರಿಕೆ-1 
ಮೇಲಿನಂತೆ ಇನ್ನೂರೆನ್ಸ್‌ ಲೋಯರ್‌ ಪತ್ರಿಕೆ-3 
ಮೇಲಿನಂತೆ ಪಿ.ಡಬ್ಲ್ಯೂ.ಡಿ ಹೈಯರ್‌ ಭಾಗ-1 ಪತ್ರಿಕೆ-1 
ಮೇಲಿನಂತೆ ಪ್ರೆಸ್‌ ಮ್ಯಾನ್ಯುಯಲ್‌ ಲೋಯರ್‌ ಪತ್ರಿಕೆ-1 
ಮೇಲಿನಂತೆ ಆಕ್ಟ್ಸ್‌ ಅಂಡ್‌ ರೂಲ್ಸ್‌ ರಿಲೇಟಿಂಗ್‌ ಟು ವಿಮೆನ್‌ 
ಅಂಡ್‌ ಚೈಲ್ಡ್‌ ಡೆವೆಲಪ್‌ಮೆಂಟ್‌ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಲರ್‌ ಲಾಸ್‌ 
ಪತ್ರಿಕೆ-2 
ಮೇಲಿನಂತೆ ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1, ಪತ್ರಿಕೆ-2 
ಮೇಲಿನಂತೆ ಪ್ರೆಸ್‌ ಮ್ಯಾನ್ಯುಯಲ್‌ ಲೋಯರ್‌ ಪತ್ರಿಕೆ-2 
ಮೇಲಿನಂತೆ ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ 
ಪತ್ರಿಕೆ-1 
8 ಬುಧವಾರ 24-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಪಿ.ಡಬ್ಲ್ಯೂ.ಡಿ. ಲೋಯರ್‌ ಪತ್ರಿಕೆ-1 
ಮೇಲಿನಂತೆ ಸೋಶಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ 


ವರ್ಡ್‌ಕ್ಲಾಸಸ್‌ ಮ್ಯಾನ್ಯುಯಲ್‌ ಅಂಡ್‌ 
ಕ್ಲಾಸಿಫಿಕೇಶನ್‌ ರಿಜರ್‌ವೇಶನ್‌ ಫಾರ್‌ 
ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಭಾಗ-1 


ರೆಸ್ಟ್‌ ಪತ್ರಿಕೆ-1 


೨ 





ಮೇಲಿನಂತೆ ಟ್‌ 

ಮೇಲಿನಂತೆ ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಶನ್‌ 
ಪತ್ರಿಕೆ-2 
ಫುಡ್‌ ಅಂಡ್‌ ಸಿವಿಲ್‌ ಸಫ್ಟ್ವೈಸ್‌ ಪತ್ರಿಕೆ-1 

ಮೇಲಿನಂತೆ 

ಮಧ್ಯಾಹ್ನ 2.00 ರಿಂದ ಸಂಜೆ 4.00ಗ೦ಟೆ ಹೋಂ ಗಾರ್ಡ್ಸ್‌ ಮ್ಯಾನ್ಯುಯಲ್‌ 

ಮೇಲಿನಂತೆ ಸೋಶಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ 
ವರ್ಡ್‌ಕ್ಲಾಸಸ್‌ ಮ್ಯಾನ್ಯುಯಲ್‌ ಅಂಡ್‌ 
ಕ್ಲಾಸಿಫಿಕೇಶನ್‌ ರಿಜರ್‌ವೇಶನ್‌ ಫಾರ್‌ 
ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಭಾಗ- 11 

ಮೇಲಿನಂತೆ ಪಿ.ಡಬ್ಲ್ಯೂ.ಡಿ. ಲೋಯರ್‌ ಪತ್ರಿಕೆ-2 

ಮೇಲಿನಂತೆ ಗ 

ಮೇಲಿನಂತೆ ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ 


ಪತ್ರಿಕೆ-3 


ಫುಡ್‌ ಅಂಡ್‌ ಸಿವಿಲ್‌ ಸಫ್ಲೈಸ್‌ ಪತಿಕೆ-2 














ಮೇಲಿನಂತೆ 
























































೧೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ಓ, ೨೦೧೪ ಭಾಗ ೫ 
ಕ್ರ 
ಸಂ. ವಾರ ದಿನಾಂಕ ವೇಳೆ ವಿಷಯ 
1 2 3 4 5 
9 ಶುಕ್ರವಾರ 26-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ 
ಪತ್ರಿಕೆ-1 
ಮೇಲಿನಂತೆ ಕರ್ನಾಟಕ ಕನ್‌ಸ್ಕೂಮರ್‌ ಪ್ರೋಟಕ್ಷನ್ಸ್‌ ಸ್ಟೇಟ್‌ 
ಕಮಿಷನ್‌ ಅಂಡ್‌ ಡಿಸ್ಟ್ರಿಕ್ಟ್‌ ಫೋರಮ್‌ ಸರ್ವಿಸ್‌ 
ಎಕ್ಸಾಮಿನೇಷನ್‌, ಪತ್ರಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00ಗ೦ಟೆ ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ 
ಪತ್ರಿಕೆ-2 
ಮೇಲಿನಂತೆ ಕರ್ನಾಟಕ ಕನ್‌ಸ್ಕೂಮರ್‌ ಪ್ರೋಟಕ್ಷನ್ಸ್‌ ಸ್ಟೇಟ್‌ 
ಕಮಿಷನ್‌ ಅಂಡ್‌ ಡಿಸ್ಟ್ರಿಕ್ಟ್‌ ಫೋರಮ್‌ ಸರ್ವಿಸ್‌ 
ಎಕ್ಸಾಮಿನೇಷನ್‌, ಪತ್ರಿಕೆ-2 
ಕರ್ನಾಟಕ ಲೋಕಸೇವಾ ಆಯೋಗ,“ಉದ್ಯೋಗ ಸೌಧ”, ಬೆಂಗಳೂರು-560001. 
ಅಧಿಸೂಚನೆ. ಸಂಖ್ಯೆ ಇಆಪ.(1)1167/2014-15/ಪಿಎಸ್‌ಸಿ, ದಿನಾಂಕ:30-09-2014 
ಅನುಬಂಧ- “ ಸಿ” 
2014 ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ತೃತೀಯ ಹಂತವಾಗಿ ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 
ತ್ರ 
ವಾರ ದಿನಾಂಕ ವೇಳೆ ವಿಷಯ 
ಸಂ. 
1 2 3 4 5 
1 ಸೋಮವಾರ 29-12-2014 ಬೆಳಿಗ್ಗೆ 10.00 ರಿಂದ ಮಧ್ಯಾಹ್ನ 1.00 ಗಂಟೆ 











ಮೇಲಿನಂತೆ 


ಮೇಲಿನಂತೆ 


ಎಸ್‌.ಎ.ಎಸ್‌.ಭಾಗ- 1, ಪತ್ರಿಕೆ-1 ಮತ್ತು ಎಲೆಕ್ಟಿಸಿಟಿ ಆಡಿಟ್‌ 
ಅಂಡ್‌ ಅಕೌಂಟ್ಸ್‌ ಲಾಸ್‌ (ಹೈಯರ್‌) ಭಾಗ- 11 (ಎರಡಕ್ಕೂ 
ಒಂದೇ ಪಕ್ನೆ ಪತ್ರಿಕೆ) (ಪುಸ್ತಕಗಳಿಲ್ಲದೆ) 

ಟ್ರೆಜರಿ ಅಕೌಂಟ್ಸ್‌ ಭಾಗ- 8 ಪತ್ರಿಕೆ-1 

(ಪುಸ್ತಕಗಳಿಲ್ಲದೆ) 

ಕನ್ನಡ ಪತ್ರಿಕೆ-1(ಖಎಎಸ್‌,ಐಪಿಎಸ್‌ ಮತ್ತು 

ಐಎಫ್‌ಎಸ್‌ ಅಧಿಕಾರಿಗಳಿಗೆ ಮಾತ್ರ) 


(ಪುಸ್ತಕಗಳಿಲ್ಲದೆ) 








ಬೆಳಿಗ್ಗೆ 10.00 ರಿಂದ ಮಧ್ಯಾಹ್ನ 12.00 ಗಂಟೆ 


ಮೇಲಿನಂತೆ 





ಸೆಷಲ್‌ ಲಾಸ್‌ ಅಂಡ್‌ ಸರ್ವೀಸ್‌ ರೂಲ್ಸ್‌ 


ಅಬ 


ಕರ್ನಾಟಕ ಅಡಿನಿಸೇಟಿವ್‌ ಟಿಬ್ಬುನಲ್‌ ಎಕಾಮಿನೇಷನ್‌ 
೬" ಟ್ರ ವ್‌ ನ 


















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ೧೨೩೩ 
ಕ್ರ 
ವಾರ ದಿನಾಂಕ ವೇಳೆ ವಿಷಯ 
ಸಂ. 
1 2 3 4 5 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ ಎಸ್‌.ಎ.ಎಸ್‌.ಭಾಗ- 1 ಪತ್ರಿಕೆ-2 
(ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಟ್ರೆಜರಿ ಅಕೌಂಟ್ಸ್‌ ಭಾಗ- 8 ಪತ್ರಿಕೆ-2 
(ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2.00 ರಿಂದ ಸಂಜೆ 5.00 ಗಂಟೆ ಸೆಕೆಟೇರಿಯಟ್‌ ಮ್ಯಾನುಯಲ್‌ ಭಾಗ- 11 
ಮೇಲಿನಂತೆ ಟ್ರಾನ್ಸ್‌ಲೇಶನ್‌ ಟೆಸ್ಟ್‌ (ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಕನ್ನಡ ಪತ್ರಿಕೆ-2 (ಐಎಎಸ್‌, ಐಪಿಎಸ್‌ ಮತ್ತು ಐಎಫ್‌ಎಸ್‌ 
ಅಧಿಕಾರಿಗಳಿಗೆ ಮಾತ್ರು(ಪುಸ್ತಕಗಳಿಲ್ಲದೆ) 

2 ಮಂಗಳವಾರ 30-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ- 1 ಪತ್ರಿಕೆ-3 

ಮೇಲಿನಂತೆ ಟ್ರೆಜರಿ ಅಕೌಂಟ್ಸ್‌ ಭಾಗ- 1 ಪತ್ರಿಕೆ-3 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ ಎಸ್‌.ಎ.ಎಸ್‌. ಭಾಗ- 8 ಪತ್ರಿಕೆ-1 (ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಟ್ರೆಜರಿ ಅಕೌಂಟ್ಸ್‌ ಭಾಗ- 18 ಪತ್ರಿಕೆ-1 
(ಎಲಿಮೆಂಟರಿ ಬುಕ್‌ ಕೀಪಿಂಗ್‌) 

3 ಬುಧವಾರ 31-12-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ- 11 ಪತ್ರಿಕೆ-2 
ಮೇಲಿನಂತೆ ಎಲೆಕ್ಟಿಸಿಟಿ ಲಾಸ್‌ ಪರೀಕ್ಷೆ ಪತ್ರಿಕೆ-1 
ಮೇಲಿನಂತೆ ಟ್ರೆಜರಿ ಅಕೌಂಟ್ಸ್‌ ಭಾಗ- 11 ಪತ್ರಿಕೆ-2 

(ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ ಎಲೆಕ್ಟಿಸಿಟಿ ಲಾಸ್‌ ಪರೀಕ್ಷೆ ಪತ್ರಿಕೆ-2 
ಮೇಲಿನಂತೆ ಎಸ್‌.ಎ.ಎಸ್‌ ಭಾಗ- 1 ಪತ್ರಿಕೆ-3 
ಮೇಲಿನಂತೆ ಟ್ರೆಜರಿ ಅಕೌಂಟ್ಸ್‌ ಭಾಗ- 11 ಪತ್ರಿಕೆ-3 
4 ಗುರುವಾರ 01-01-2015 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ- 11 ಪತ್ರಿಕೆ-1 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ ಎಸ್‌.ಎ.ಎಸ್‌. ಭಾಗ- 111 ಪತ್ರಿಕೆ-2 
(ಪುಸ್ತಕಗಳಿಲ್ಲದೆ) 
5 ಶುಕ್ರವಾರ 02-01-2015 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ- 118 ಪತ್ರಿಕೆ-3 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ ಎಸ್‌.ಎ.ಎಸ್‌. ಭಾಗ- 111 ಪತ್ರಿಕೆ-4 
(ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಎಲೆಕ್ಟ್ರಿಸಿಟಿ(ಆಡಿಟ್‌ ಅಂಡ್‌ ಅಕೌಂಟ್ಸ್‌) 
ಲಾಸ್‌ ಲೋಯರ್‌ ಪರೀಕ್ಷೆ 





























R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 









































೧೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೬, ೨೦೧೪ ಭಾಗ ೫ 
ತ್ರ 
ವಾರ ದಿನಾಂಕ ವೇಳೆ ವಿಷಯ 
ಸಂ. 
1 2 3 4 5 
6 ಶನಿವಾರ 03-01-2015 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಲೆಕ್ಟಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ ಹೈಯರ್‌ 
ಪರೀಕೆ ಭಾಗ- 1 
OY 
ಮೇಲಿನಂತೆ ಎಸ್‌.ಎ.ಎಸ್‌ ಭಾಗ - 111 ಪತ್ರಿಕೆ-5 
ಮೇಲಿನಂತೆ ಸೆಕ್ರೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ- 1 ಪತ್ರಿಕೆ-1 
ಮೇಲಿನಂತೆ ಇಂಡಿಯನ್‌ ಕಾಂಟ್ರಾಕ್ಟ್‌ ಆಕ್ಟ್‌ 
ಮೇಲಿನಂತೆ ಕರ್ನಾಟಕ ಲೋಕಸೇವಾ ಆಯೋಗ ಮ್ಯಾನ್ಯುಯಲ್‌ 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ ಸೆಕ್ರೆಟೇರಿಯೆಟ್‌ ಮ್ಯಾನ್ಯುಯಲ್‌ 
ಮೇಲಿನಂತೆ ಭಾಗ- 1 ಪತ್ರಿಕೆ-2 
ಕರ್ನಾಟಕ ಲೋಕಸೇವಾ ಆಯೋಗ ರಿಕ್ರೂಟ್‌ಮೆಂಟ್‌ ರೂಲ್ಸ್‌ 
ಮನೋಜ್‌ಕುಮಾರ್‌ ಮೀನಾ, ಭಾ.ಆ.ಸೇ., 
PR. 119 ಕಾರ್ಯದರ್ಶಿ, 
SC. 500 ಕರ್ನಾಟಕ ಲೋಕಸೇವಾ ಆಯೋಗ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





